ಬ್ಯಾಂಕಿಂಗ್‌ ಪದಕೋಶ 


(ಇಂಗ್ಲಿಷ್‌ - ಕನ್ನಡ) 


ಸಂಪಾದಕರು 
ಡಾ. ಕಬ್ಬಿನಾಲೆ ವಸಂತ ಭಾರದ್ವಾಜ 


ಚೇತನ ಬುಕ್‌ ಹೌಸ್‌ 


"ಅ೦ಜನಾದ್ರಿ', ರೇಣುಕಾಚಾರ್ಯ ದೇವಸ್ಥಾನದ ರಸ್ತೆ, 
ಲಕಿ ಟಾಕೀಸ್‌ ಹಿಂಭಾಗ, ಮೈಸೂರು-24 
ಯ್ದ ಲ 
&: 2445494, Mob. : 8152099996 


BANKING PADAKOSHA - A Dictionary of Banking in Kannada, 
Edited by Dr.Kabbinale Vasantha Bharadwaj and Published by 
Chetana Book House, “Anjanadri’ Renukacharya Temple Road, 
Behind Lakshmi Talkies Road, Mysuru-570024. 


© All Rights Reserved 
70gsm Maplitho Paper 
First Impression : 2016 


Pages: iv+ 250 


ಪ್ರತಿಗಳಿಗಾಗಿ ಸಂಪರ್ಕಿಸಿ 


ಚೇತನ ಬುಕ್‌ ಹೌಕ್‌ 


“ಮುತ್ತು ರಂಗ ವಿಲಾಸ” ನಂ : 810 ನಾರಾಯಣ ಶಾಸ್ತ್ರಿ ರಸ್ತೆ, 
ಮಹದೇಶ್ವರ ದೇವಸ್ಥಾನದ ಎದುರು ಸುಣ್ಣದಕೇರಿ, ಮೈಸೂರು-24 "ಇ: 4000054 
ಕ ಅಕ್ಕಮಹಾದೇವಿ ರಸ್ತೆ, 218 ಇ: 8050407799 
ನಂ. 58, ಗ ರಸ್ತೆ, ಬೆಂಗಳೂರು. ೫: 8050406699 
ಬಿ. ಹೆಸ್‌. ರ ಸ್ಮ ನಂದಿ ಸ್ಪೂಡಿಯೋ ಮಹಡಿ, ಶಿವಮೊಗ್ಗ. ಇ: 226470 
ಎ.ವಿ.ಕೆ. ಕಾಲೇಜು ಹಿಂಭಾಗ, ಹಾಸನ. ಇ: 8050408899 
Email LD: chethanabookhouse@gmail.com 


Web : www.chethanaonline.com 


Price: Rs. 250/- 


Printers: 
Lakshmi Printing & Publishing House 
10,34 ಛಿ, Hootagalli Industrial Area, Mysuru 


ಅರ್ಪಣೆ 


ಬ್ಯಾಂಕಿ೦ಗ್‌ ಕಮ್ಮಟಗಳನ್ನು ನಿರ್ದೇಶಿಸಿ, 
ಕನ್ನಡದಲ್ಲ ಬ್ಯಾಂಕಿಂಗ್‌ ಪದಸೃಷ್ಟಿಗೆ ಸ್ಫೂರ್ತಿನೀಡಿದ 
ಬ್ಯಾಂಕಿಂಗ್‌ ನಿಘಂಟು ಕ್ಷೇತ್ರದ ಆಚಾರ್ಯ 


ಡಾ.ಎಚೆಸಿ 
ಬರಳು 


ಅವರಿಗೆ ಗೌರವಪೂರ್ವಕ 


ಪರಿವಿಡಿ 


ಬ್ಯಾಂಕಿಂಗ್‌ ಪಾರಿಭಾಷಿಕ ಪದಗಳು 1 


. ಅನುಬಂಧ: 1 - ಗಣಕ ಪಾರಿಭಾಷಿಕ ಪದಗಳು 15೨ 


. ಅನುಬಂಧ: 2 - ಸಂಕೇತಾಕ್ಷರಗಳು 196 
. ಅನುಬಂಧ: 3 - ಕೇಂದ್ರೀಯ ಅಧಿಯಮಗಳು 228 
. ಅನುಬ೦ಧ: 4- ಪದನಾಮ ಮತ್ತು ವಿಭಾಗನಾಮಗಳು 


245 


BANKING TERMINOLOGY 
ಬ್ಯಾಂಕಿಂಗ್‌ ಪಾರಿಭಾಷಿಕ ಪದಗಳು 


Abandon ಪರಿತ್ಯಜಿಸು, ವರ್ಜಿಸು 
Abandoned Cargo ಪರಿತ್ಯಕ್ತ ಸಾಮಗ್ರಿ 
Abatement ಕಡಿತ 

Abatement of Duty ಶುಲ್ಪದಲ್ಲಿ ಕಡಿತ 
Abbreviation ಸಂಕ್ಷೇಪ 

Abdication ಅಧಿಕಾರತ್ಕಾಗ 
ಗಿ007೩73೦೦ ಅಮಾನತು, ತಡೆ 

Abide by ಪಾಲಿಸು 

Abihty ಯೋಗ್ಯತೆ ಸಾಮರ್ಥ್ಯ 

Abihty to invest ವಿನಿಯೋಜನ ಸಾಮರ್ಥ್ಯ 
Ability to Pay ಪಾವತಿಸಾಮರ್ಥ್ಯ 
Abnormal Profit ಅಸಾಮಾನ್ಯಲಾಭ 
Above cited ಮೇಲೆ ಉಲ್ಲೇಖಿಸಿದ 
Above par ಸಮಾಧಿಕ 

Abrasion ಸವೆತ, ತೇಮಾನ 

011680 ಸಂಕ್ಷೇಪಿಸು 
Abrogationವಜಾ 

050000 ನಾಪತ್ತೆ, ತಲೆಮರೆಸು, ಪರಾರಿ 
Absence ಗೈರುಹಾಜರಿ 

Absentee Owner ಅನುಪಸ್ಥಿತ ಮಾಲಿಕ 
Absolute ಪರಮ, ನಿರುಪಾಧಿಕ 


2 


Absolute Acceptanceನಿರಪೇಕ್ಷ ಸ್ವೀಕೃತಿ 
Absolute Advantage ಅಬಾಧಿತ ಪ್ರಯೋಜನ 
Absolute Amount ಅಬಾಧಿತ ಮೊಬಲಗು 
Absolute Contract ಪೂರ್ಣಕರಾರು 
Absolute Estate ಅಬಾಧಿತ ಸಂಪದ 
Absolute Owner ಏಕಮಾತ್ರಸ್ವಾಮಿ 
Absolute Monopoly ಅಬಾಧಿತ ಏಕಸ್ವಾಮ್ಯ 
Absolute Power ಪೂರ್ಣಾಧಿಕಾರ 
Absolute 7110107 Rule ಬಾಧಿತ ಆದ್ಯತಾನಿಯಮ 
Absolute Right ಅಬಾಧಿತಹಕ್ಕು 

Absolute Title ಅಬಾಧಿತ ಹಕ್ಕು 

Absolute Valueನಿರಪೇಕ್ಷಮೌಲ್ಕ್ಯ 

050110 ವಿಮೋಚಿಸು, ದೋಷಮುಕ್ತಗೊಳಿಸು 
Absorb ಲೀನಗೊಳಿಸು 

Absorption Rate ಲೀನದರ 

Absorptive Capacity ಲೀನಸಾಮರ್ಥ್ಯ 
Abstain ವಿಮುಖನಾಗು, ಸೇರದಿರು 
Abstinence Theory ವರ್ಜನಸಿದ್ದಾಂತ 


Abstract ಸಾರಾಂಶ, ಗೋಷ್ಟಾರೆ 

Abstract Budget ಸಂಕ್ಷಿಪ್ತ ಬಜೆಟ್‌ 
Abstract of Title ಹಕ್ಕುಸ್ವಾಮ್ಯಸಾರ 

Absurd ಅಸಂಗತ, ಅಸಂಬದ್ಧ 
Abundance ಪುಷ್ಠಳ,ವಿಪುಲ,ಸಮೃದ್ದಿ 
Abuse ನಿಂದಿಸು, ದುರುಪಯೋಗಿಸು 
.&೦೩೮೦1711೦ಶೈಕ್ಷಣಿಕ 

Acceleration ವೇಗವರ್ಧನ 
Acceleration Clause ವೇಗವರ್ಧನ ಷರತು 
Accelerate ತ್ವರಿತ, ವೇಗಹೆಚ್ಚಿಸು yf 
Accelerated Depreciation ತ್ವರಿತ ಸವಕಳಿ 
Accelerator ವೇಗವರ್ಧಕ 


Acceptable Endorsement ಸ್ವೀಕಾರಾರ್ಹ ಹಿಂಬರಹ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 


Acceptance Credit ಸ್ವೀಕೃತಿ ಉದರಿ 
Acceptance for Honour ಮರ್ಯಾದಾರ್ಥ ಒಪ್ಪಿಗೆ 
Acceptance ಒಪ್ಪಿಗೆ, ಸ್ವೀಕೃತಿ 

Accepting House ಒಪ್ಪಿಗೆ ಅಂಗಡಿ, ಸಮ್ಮತಿ ಭವನ 
Acceptor ಸ್ಪೀಕರ್ತ 

Access ಅಭಿಗಮ, ಪ್ರವೇಶ 

Access Account ಅಭಿಗಮ ಖಾತೆ 

Access Fees ಪ್ರವೇಶ ಶುಲ್ಕ 

Access Pontಸಂಪರ್ಕತಾಣ 

Accessible ಲಭ್ಯ, ಪ್ರಾಪ್ಯ, ನಿಲುಕುವ 

Accessory ಸಹೋಪಕರಣ 

೦೦16 Test Ratio ಸತ್ತಪರೀಕ್ಷಾ ಅನುಪಾತ 
Accident Insurance ಅಪಘಾತ ವಿಮೆ 
Accidental Death Benefit ಅಪಘಾತ ಮರಣಫಲ 
Accidental Expenditure ಪ್ರಾಸಂಗಿಕ ಖರ್ಚು 
Accidental Profit ಆಕಸ್ಮಿಕ ಲಾಭ 
Accommodating Transaction ದರದು ವ್ಯವಹಾರ 
Accommodation Bill ದರದು ಹುಂಡಿ 
Accommodation Letter ಉದರಿ ಸೌಲಭ್ವಪತ್ರ 
Accommodation Paper ದರದು ಪತ್ರ 
Accommodation ದರದು 

Accord ಒಡ೦ಬಡು, ನೀಡು 

Accordingly ತದನುಸಿ 

Account Balance ಖಾತಾಶಿಲ್ಯು 

Account Heads ಲೆಕ್ಕಶೀರ್ಷ, ಖಾತಾಶೀರ್ಷಿಕೆ 
Account Holder ಖಾತೆದಾರ 

Account Number ಖಾತಾಸಂಖ್ಯೆ 

Account Payee ಪ್ರಾಪ್ತಿಕರ್ತನ ಖಾತೆ 

Account Reconciliation ಖಾತಾಲೆಕ್ಕ ಸಮನ್ವಯ 
Accountability ಉತ್ತರದಾಯಿತ್ವ 

Accountancy ಲೆಕ್ಕಶಾಸ್ತ್ರ 


4 


Accountant ಲೆಕ್ಕಿಗ 

Accounting Costsೆಕ್ಕವೆಚ್ಚ 

Accounting Equation ಲೆಕ್ಕ ಸಮೀಕರಣ 
Accounting Method ಕ್ಕ ಪದ್ಧತಿ 
Accounting Standard ಲೆಕ್ಕಮಾನಕ 
Accounting Year ಲೆಕ್ಕವರ್ಷ 
Accreditation ಶ್ರೇಯಾಂಕ, ಮಾನ್ಯತೆ 
Accredited Brokers ಪ್ರಾಮಾಣಿಕ ದಲಾಳಿಗಳು 
Accredited Income ಉಪಚಿತ ಆದಾಯ 
Accredited Value ಶ್ರೇಯಾಂಕ ಮೌಲ್ಯ 
Accretion ಅನುವೃದ್ಧಿ 

Accrual ಉಪಚಯ 

Accrued ಉಪಚಿತ 

Accrued Interest ಉಪಚಿತ ಬಡ್ಡಿ 
Accumulated Balanceಸಂಚಿತ ಶಿಲ್ಕು 
Accumulated Depreciation ಸಂಚಿತ ಸವಕಳಿ 
Accumulation ಸಂಚಯನ 

Accumulation Period ಸಂಚಿತಾವಧಿ 
Accumulation Unit ಸಂಚಿತ ಘಟಕ 


Accuracy of Statement ವಿವರಣೆಯ ಯಥಾರ್ಥತೆ 


Accuse ಆಪಾದಿಸು, ಆರೋಪಿಸು 
Achieveಸಾಧಿಸು 
Acknowledgement ಸ್ವೀಕೃತಿ, ಕೃತಜ್ಞತೆ 
Acknowledgement Due ಸ್ವೀಕೃತಿಬಾಕಿ 
Acknowledgement of Debt ಯಣಸ್ವೀಕೃತಿ 
೦6151100 ಸ್ವಾಧೀನ 

Acquire ಆರ್ಜಿಸು 

ಗಿ.೦17೮೯ಆರ್ಜಕ 

Acquiring Bank ಅಧಿಗ್ರಾಹಕ ಬ್ಯಾಂಕು 
Acquittance ಬಿಡುಗಡೆ, ಖುಲಾಸೆ 
Acre ಎಕರೆ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 


Act ಅಧಿನಿಯಮ 

Acting Allowance ಕಾರ್ಯಕಾರಿ ಭತ್ಯೆ 

Acting in Discntion ವಿವೇಚನೆಯಿಂದ ವರ್ತಿಸು 
Acting in Good Faith ಸದ್ದಾವದಿಂದ ಕಾರ್ಯಪ್ರವೃತ್ತ 
Acting in Official Capacity ಅಧಿಕಾರಯುತವಾಗಿ 
Action ಕಾರ್ಯ, ವ್ಯವಹರಣೆ 

Action Plan ಕಾರ್ಯಯೋಜನೆ 

Actionable Clam ಕಾರ್ಯಯೋಗ್ಯ ದಾವೆ 
Activate ಚುರುಕುಗೊಳಿಸು 

Active Account ಸಕ್ರಿಯ ಖಾತೆ 

Active Bonds ಸಕ್ರಿಯ ಬಾಂಡುಗಳು 

Active Capital ಸಕ್ರಿಯ ಬಂಡವಾಳ 

Active Consideration ತೀವ್ರಪರಿಶೀಲನೆ 

Active Depositಸಕ್ತಿಯ ಠೇವಣಿ 

Active Loan ಸಕ್ರಿಯ ಸಾಲ 

Active Partner ಸಕ್ರಿಯ ಪಾಲುದಾರ 

Actvity ಚಟುವಟಿಕೆ 

Acts of Omission and Commission ಲೋಪದೋಷಕೃತ್ಯಗಳು 
Actual Cash Valueಾಸ್ತವಿಕನಗದು ಮೌಲ್ಯ 
Actual Cost ವಾಸ್ತವ ವೆಚ್ಚ 

Actual Estate ಸ್ಥಾವರ ಸಂಪದ 

Actuals ವಾಸ್ತವಗಳು 

Ad hoc ತಾತ್ಪೂರ್ತಿಕ 

Ad referendum ಪರಿಶೀಲನೀಯ 


Ad valorem ಯಥಾಮೌಲ್ಯ, ಮೌಲ್ಯಾನುಸಾರ 
Adapt ಅಳವಡಿಸು, ಹೊಂದಿಸು 

Added Entry ಇತರ ನಮೂದು 

Addenda Payment ಅನುಶೇಷ ಪಾವತಿ 
Addition ಸಂಕಲನ 

Additional Assessment ಹೆಚ್ಚುವರಿ ತೆರಿಗೆ ನಿರ್ಧಾರ 


6 ಬ್ಯಾಂಕಿಂಗ್‌ ಪದಕೋಶ 


Additional ಹೆಚ್ಚುವರಿ 

Additions & Deletions ಸ೦ಕಲನ-ವ್ಯವಕಲನ, ಕೂಡುಕಳೆ 
Address ವಿಳಾಸ 

Adequate ಪರ್ಯಾಪ್ತ 

Adhere ಪಾಲಿಸು 

6100 ತಾತ್ಕಾಲಿಕ 


Adjourn ಮುಂದಕ್ಕೆ ಹಾಕು 

Adjudication ನಿರ್ಣಯ, ತೀರ್ಪು 

Adjusting Allowanceಹೊಂದಾವಣೆ ಭತ್ಯೆ 
Adjusting Entry ಹೊಂದಾವಣೆ ನಮೂದು 
Adjustment Account ಹೊಂದಾವಣೆ ಖಾತೆ 
Adjustment ಹೊಂದಾವಣೆ 

Administration Order ಆಡಳಿತಾದೇಶ 
Administrative Approval ಆಡಳಿತಾತ್ಮಕ ಅನುಮೋದನೆ 
Administrator ಆಡಳಿತಗಾರ 

Admissible ಅ೦ಗೀಕಾರಾರ್ಹ, ಗ್ರಾಹ್ಯ 
Admittanceಪ್ರವೇಶಾನುಜ್ಞೆ 

Admitted Debt ಸ್ವೀಕೃತ ಯಣ, ಅಂಗೀಕೃತ ಸಾಲ 
Adopted Village ದತ್ತು ಸ್ವೀಕೃತ ಗ್ರಾಮ 

Adoption ದತ್ತುಸ್ವೀಕಾರ 

Adult ವಯಸ್ಕ, ಪ್ರೌಢ 

Advance ಮುಂಗಡ 

Advance Note ಪೂರ್ವಭಾವಿಪತ್ರ, ಮುನ್ಸೂಚನಾಲೇಖ 
Advancement ಅಭ್ಯುದಯದಾನ 

Adverse ಪ್ರತಿಕೂಲ 

Adverse Clearing Balance ಪ್ರತಿಕೂಲ ತೀರುವಳಿಶಿಲ್ಕು 
Advertisement ಜಾಹೀರಾತು 

Advertising Media ಜಾಹೀರಾತು ಮಾಧ್ಯಮ 
Advice ತಿಳಿವಳಿಕೆ ಪತ್ರ 

Advise Fateಪಾಡು ತಿಳಿಸಿ 


ಬ್ಯಾ೦ಕಿ೦ಗ್‌ ಪದಕೋಶ 

Advisory Board ಸಲಹಾಮಂಡಳಿ 
Advisory Letter ಸಲಹಾಪತ್ರ 

Affair ವ್ಯವಹಾರ, ಸಂಗತಿ 

Aಕಗಿdavit ಪ್ರತಿಜ್ಞಾಪತ್ರ, ಸ್ವಪ್ರಮಾಣಪತ್ರ 
ಗಿ111118100 Concern ಅಂಗಸಂಸ್ಥೆ 
Affirmation ಸ್ಥಿರೀಕರಣ, ದೃಢೀಕರಣ 
Affix ಅಂಟಿಸು ಜೋಡಿಸು 

Affluent ಶ್ರೀಮಂತ, ಸಮೃದ್ಧ 

Afford ಒದಗಿಸು ಸಮರ್ಥನಾಗಿರು 
Atfreightment ಸರಕುಸಾಗಣೆ 

After Date ದಿನಾಂಕದ ಅನಂತರ 

After Hours ವೇಳಾನ೦ತರ 

After Sales Service ಮಾರಾಟಾನಂತರದ ಸೇವೆ 
After Sight ಪ್ರತ್ಯಕ್ಷಾನಂತರ 

Against ವಿರೋಧ 

ಸಿಡ್ರೀ ವಯಸ್ಸು, ಪ್ರಾಯ 

Age group ವಯೋವರ್ಗ 

Age Imit ವಯೋಮಿತಿ 

Age superannuation ನಿವೃತ್ತಿ ವಯಸ್ಸು 
Agency ಅಭಿಕರಣ 

Agenda ಕಾರ್ಯಸೂಚಿ 

Agent ಅಭಿಕರ್ತ 

88108810 ಒಟ್ಟು, ಜುಮ್ಲಾ 
Aggressive Marketing ಆಕ್ರಮಣಶೀಲ ಮಾರಾಟಗಾರಿಕೆ 
Aggrieved 00051107 ಅಸ೦ತುಷ್ಟ ಠೇವಣಿದಾರ 
81018೦ ಸಟ್ಟಾವ್ಯಾಪಾರ 

Agreement ಒಪ್ಪಂದ, ಕರಾರು 
Agriculture ಕೃಷಿ, ವ್ಯವಸಾಯ 
Agncultural Labourer ಕೃಷಿಕಾರ್ಮಿಕ 
Agro Service Centre ಕೃಷಿಸೇವಾಕೇ೦ದ್ರ 


8 ಬ್ಯಾಂಕಿಂಗ್‌ ಪದಕೋಶ 


Ad ನೆರವು 

Aid Credits ನೆರವು ಉದರಿಗಳು 

Air Mail ವಿಮಾನ ಅಂಚೆ 

Alarm ಎಚ್ಚರಿಕೆ 

Alarm System ಕಟ್ಟಿಚ್ಚರಕ್ರಮ 

Alias ಉಪನಾಮ, ಯಾನೆ, ಉರುಫ್‌ 
Allಸಕಲ,ಎಲ್ಲ 

Allegation ಆರೋಪ ನಿಗದಿ, 
Alleged Dispanty ಆರೋಪಿತ ಅಸಮಾನತೆ 
Allied Activities ಪೂರಕ ಚಟುವಟಿಕೆಗಳು 
Allocation ವಿಂಗಡಣೆ 

Allonge ಅನುಪರ್ಣಿ 

Allot ಹಂಚು 

Allotmentಹಂಚಿಕ 

Allottee ಹಂಚಿಕೆ ಪಡೆದಾತ 

Allow ಅವಕಾಶನೀಡು 

Allowance ಭತ್ಯೆ 

Alloy ಮಿಶ್ರಲೋಹ 

Al\Time High ಸಾರ್ವಕಾಲಿಕ ಅಧಿಕ 
Alphabetical Order ಅಕಾರಾದಿಕ್ರಮ 
Alphabet ವರ್ಣಮಾಲೆ 

Alteration ಬದಲಾವಣೆ 

Alternate ಪರ್ಯಾಯ 

Alternate Account ಪರ್ಯಾಯಖಾತೆ 
Alternate Delivery Channels ಪರ್ಯಾಯ ವಿತರಣಾವಾಹಿನಿಗಳು 
Amalgamation ಸಮಾಮೇಲನ 
Ambience ಪರಿಸರ,ಸೌಂದರ್ಯ 
Ambiguity ಸ೦ದಿಗ್ಗತೆ 

Ambitious ಮಹತ್ವಾಕಾಂಕ್ಷಿ 
Amendment ತಿದ್ದುಪಡಿ 

Amenity ಸೌಲಭ್ಯ, ಅನುಕೂಲ 


ಬ್ಯಾಂಕಿಂಗ್‌ ಪದಕೋಶ 


Amicable ಸೌಹಾರ್ದಯುತ 

Amortisation ಯಣವಿಮೋಚನೆ 

Amount ಮೊಬಲಗು 

Amounts Differ ಮೊಬಲಗುಗಳಲ್ಲಿ ವ್ಯತ್ಯಾಸವಿದೆ 
Analogy ಸಾದೃಶ 

Analysis ವಿಶ್ಲೇಷಣೆ 

Analyst ವಿಶ್ಲೇಷಣಕಾರ 

Analytical Ratio ವಿಶ್ಲೇಷಣಾತ್ಮಕ ಅನುಪಾತ 
Ancestral ಪಿತ್ರಾರ್ಜಿತ,ಆನುವಂಶಿಕ 

Ancillary ಅನುಷಂಗಿ 

Ancillary Industry ಅನುಷಂಗಿ ಕೈಗಾರಿಕೆ 
Animal Husbandry ಪಶುಸಂಗೋಪನೆ 
Animation ಚಿತ್ರಸ೦ಚಾಲನೆ 

Annexure ಅನುಬಂಧ 

Annual Accounts ವಾರ್ಷಿಕ ಲೆಕ್ಕಗಳು 
Annual General Meeting ವಾರ್ಷಿಕ ಮಹಾಸಭೆ 
Annual Feeವಾರ್ಷಿಕ ಶುಲ್ಕ 

Annual Financial Statementವಾರ್ಷಿಕ ಹಣಕಾಸುತಃಖ್ತಿ 
Annual Reportವಾರ್ಷಿಕವರದಿ 

Annuity ವಾರ್ಷಿಕ,ವರ್ಷಾಶನ 

Annuity Bond ವಾರ್ಷಿಕ ಬಾಂಡು 
Anomalous ಅಸಂಗತ 

Anomaly ಅಸಾ೦ಗತ್ಯ, ವ್ಯತಿಕ್ರಮ 
Anonymous ಅನಾಮಧೇಯ, ಅನಾಮಿಕ 

Ante inflationary ಹಣದುಬ್ಬರನಿರೋಧಿ 
Antedated ಪೂರ್ವದಿನಾಂಕಿತ, ಗತದಿನಾಂಕಿತ 
Anticipateನಿರೀಕ್ಷಿಸು 

Anticipated Expenditureನಿರೀಕ್ಷಿತ ಖರ್ಚು 
Any Time Anywhere Bankingಸದಾ ಸರ್ವತ್ರ ಬ್ಯಾಂಕಿಂಗ್‌ 
Apex ಶೃ೦ಗ 

Apiculture ಜೇನುವ್ಯವಸಾಯ 


10 ಬ್ಯಾಂಕಿಂಗ್‌ ಪದಕೋಶ 


Apಂlogy ಕ್ಷಮಾಯಾಚನೆ 

Apparent Tenor ಸಂಲೇಖದ ಪ್ರತ್ಯಕ್ಷಸ್ತರೂಪ, ವ್ಯಕ್ತಾಶಯ 
Apparent Ienor ವ್ಯಕ್ತ ಆಶಯ 

Apparent ತೋರಿಕೆಯ, ಕಂಡುಬರುವ 
Appeal ಮೇಲ್ಮನವಿ 

Appellant ಅಪೀಲುದಾರ, ಮೇಲ್ಮನವಿದಾರ 
Appellate Authonty ಮೇಲ್ಮನವಿ ಪ್ರಾಧಿಕಾರ 
Appellate Tribunal ಅಪೀಲು ನ್ಯಾಯಮಂಡಲಿ 
Appendix ಪರಿಶಿಷ್ಟ 

Applicable ಅನ್ವಯ 

Applicant ಅರ್ಜಿದಾರ 

Application Form ಅರ್ಜಿನಮೂನೆ 
Appoint ನಿಯುಕ್ತಿ, ನೇಮಕ 
Apportionment ಅಭಿಭಾಜನ 

Appraisal ಮೌಲ್ಯಾಂಕನ 

Appraiser ಮೌಲ್ಯಾಂಕಕ 
pr ವೃದ್ಧಿ, ಅಧಿಮೌಲ್ಯ 
Approach TE ಅಭಿಗಮನ 
Approach Paper ದೃಷ್ಟಿಕೋನ ಪತ್ರ 
Appropriate ಸರಿಹೊಂದಿಸು 
Appropnation ವಿನಿಯೋಗ 

Approval ಅನುಮೋದನೆ 

Approve ಅನುಮೋದಿಸು 

Approximate ಅಂದಾಜು, ವಾಸವಾಂಕ 
Arbitrage ಅಂತರಪಣನ 

Arbitrary ಯಾದೃಚ್ಛಿಕ 

Arbitrator ಮಧ್ಯಸ್ಥಿಕೆದಾರ 

Arbitration ಮಧ್ಯಸ್ಥಿಕೆ, ಪಂಚಾಯಿತಿ, ಪಂಚನಿರ್ಣಯ 
Architect ವಾಸ್ತುಶಿಲ್ಪಿ 

Area ವಿಸ್ತೀರ್ಣ 

Area Approach ಕ್ಷೇತ್ರಾಭಿಗಮನ 


ಬ್ಯಾಂಕಿಂಗ್‌ ಪದಕೋಶ | 11 


Argument ವಾದ,ತರ್ಕ 

Anthmatic Progression ಅ೦ಕಶ್ರೇಣಿ 
Armed Guard ಸಶಸ ಸ್ಪಪಡೆ, ಕಾವಲುಗಾರ 
Arrangement ವ್ಯವಸ್ಥೆ 

Arrear Clam ಬಾಕಿ ಕ್ಲೇಮು 

Arrears ಬಾಕಿ 

Arrest ಬಂಧನ, ದಸಗಿರಿ 

Arrival ಆಗಮನ 

Article ಪರಿಚ್ಛೇದ 

Articles of Association ಸಂಸ್ಥೆಯ ವಿಧಿಗಳು 
Artisan ಕುಶಲಕರ್ಮಿ 

Asa Last Resort ಅಂತಿಮ ಉಪಾಯವಾಗಿ 
Asis Whereis ಹೇಗಿದೆಯೋ ಹಾಗೆ 
Ascertain ಖಚಿತಪಡಿಸು 

Aspect ಅಂಶ, ದೃಷ್ಟಿ 

Assess ನಿರ್ಧರಿಸು 

Assessee ನಿರ್ಧಾರಿತಿ 

Assessing Authonity ನಿರ್ಧರಣ ಪಾಧಿಕಾರ 
Assessment ನಿರ್ಧರಣ 

Assessment Year ನಿರ್ಧರಣ ವರ್ಷ 
Assessor ನಿರ್ಧಾರಕ 

Asset ಆಸಿ 

Asset and Liability Management ಸಿ ಹೊಣೆ ಸಾವನ 
Assignee ನಿಯೋಜಿತ 
Assignmentನಿಯೋಜನೆ 

Assignment of Debt ಯಣನಿಯೋಜನೆ 
Assignor ನಿಯೋಜಕ 

Assistanceನೆರವು 

Assistant ಸಹಾಯಕ 

Associate ಸಹವರ್ತಿ 

Association ಸಂಘ 


12 ಬ್ಯಾಂಕಿಂಗ್‌ ಪದಕೋಶ 


Assumed Name ಕಲಿತನಾಮ 
Assumption of Charge ಕರ್ತವ್ಯಗಹಣ 
Assurance ಜೀವವಿಮೆ 

Assured ವಿಮಾಕೃತ 

Assurer ವಿಮಾಕರ್ತ 

At par ಸಮಮೌಲ್ಯ 

At premium ಏರುಬೆಲೆ 

At sight ಕಂಡಕೂಡಲೆ 

ATM ಎಟಿಎಂ [ಸನಿಹ-ಸದಾ ನಿಮಗೆ ಹಣ] 
Attached ಸ೦ಲಗ್ನ 

Attachment ಜಫ್ತಿ 

Attachment of Salary ವೇತನಾಭಿಗಹಣ 
Attachment Order ಅಭಿಗ್ರಹಣಾದೇಶ 


Attainment ಪ್ರಾಪ್ತಿ 
Attendance ಹಾಜರಿ,ಉಪಸ್ಥಿತಿ 
Attest ದೃಢೀಕರಿಸು 


Attestation ದೃಢೀಕರಣ 

Attested Copy ದೃಢೀಕೃತ ಪ್ರತಿ 
Auction ಏಲಂ,ಹರಾಜು, ಲಿಲಾವು 
Auction Market ಹರಾಜು ಮಾರುಕಟ್ಟೆ 
೬011 ಲೆಕ್ಕಪರಿಶೋಧನೆ 

Audit Classification ಲೆಕ್ಕಪರಿಶೋಧನ ವರ್ಗೀಕರಣ 
Auditor General ಮಹಾಲೆಕ್ಕಪರಿಶೋಧಕ 
Auditor ಲೆಕ್ಕಪರಿಶೋಧಕ 
Authentication ಅಧಿಕೃತಗೊಳಿಸು 

Author of a Trust ನ್ಯಾಸಕರ್ತ 
Authorisation ಅಧಿಕಾರ ನೀಡಿಕೆ 
Authorise ಅಧಿಕೃತಗೊಳಿಸು 

Authorised Capital ಅಧಿಕೃತ ಬಂಡವಾಳ 
Authorised Dealer ಅಧಿಕೃತ ವ್ಯಾಪಾರಿ 


ಬ್ಯಾಂಕಿಂಗ್‌ ಪದಕೋಶ | 13 


Authority ಆದೇಶ, ಪ್ರಾಧಿಕಾರ 

Automation ಸ್ವಯಂಚಾಲನೆ 

Automatic Funds Transfer ಸ್ವಯಂಚಾಲಿತ ನಿಧಿವರ್ಗಾವಣೆ 
Autonomous ಸ್ವಾಯತ್ತೆ 

Available ಲಭ್ಯ, ಉಪಲಬ್ಧ 

A೪er೩age ಸರಾಸರಿ 

Average Daily Balanceಸರಾಸರಿ ದೈನಂದಿನ ಶಿಲ್ಕು 
Avoidance of Tax ತೆರಿಗೆವಂಚನೆ 

Awaited ನಿರೀಕ್ಷಿತ 

Award ಅಧಿನಿರ್ಣಯ, ಪುರಸ್ಕಾರ, ತೀರ್ಪು, 

Award of Contract ಒಪ್ಪಂದನಿರ್ಣಯ 

Award Staff ಗುಮಾಸ್ತೆ ಸಿಬ್ಬಂದಿ 


೦೦೦ 


pS ಗ | ಸ್ಟ ಲ್ಚ 


14 ಬ್ಯಾಂಕಿಂಗ್‌ ಪಹಕೋಶ 


Back date ಹಿ೦ತೇದಿ, ಹಿಂದಿನ ದಿನಾಂಕ 

Back door Listing ಹಿಂಬಾಗಿಲ ಸೂಚೀಕರಣ 
Back end ಅಪರ 

Back end Subsiddy ಅಪರ ಸಹಾಯಧನ 
Backlog ಹಿಂದುಳಿಕೆ 

Back Office ಹಿಮ್ಮುಖ ಕಛೇರಿ 

Backing ಸಮರ್ಥನ 

Backlog ಹಿ೦ಬಾಕಿ, ಕಾರ್ಯಶೇಷ 

Backup Facilhty ಸಮರ್ಥನ ಸೌಕರ್ಯ 
Backward ಹಿಮ್ಮುಖ 

Backward and Forward ಹಿಮ್ಮುಖ ಮತ್ತು ಮುಮ್ಮುಖ 
Bad and Doubtful Debts ಕರಡು ಮತ್ತು ಸಂದೇಹಾಸ್ಪದ ಸಾಲಗಳು 
Bad Debt ಕರಡು ಸಾಲ 

Bad Debts Collected ವಸೂಲಾದ ಕರಡುಯಣ : 
Bad Debts Reserve ಕರಡುಯಣಗಳ ಮೀಸಲು 
Bad Delivery ಅಸಮರ್ಪಕ ವಶಾವಣೆ 

Bail Bond ಜಾಮೀನು ಬಾಂಡು 

“Bail ಜಾಮೀನು 

Bailee ಜಮಾನತುದಾರ 

Bailiff eಮೀನ 

Bailment ಜಮಾನತು 

Bailor ಜಮಾನತುದಾತ 


ಬ್ಯಾಂಕಿಂಗ್‌ ಪದಕೋಶ 15 


851800ಶಿಲ್ಯು 

Balance Book ಶಿಲ್ಕು ಪುಸ್ತಕ 

Balance Certificate ಶಿಲ್ಕು ಪ್ರಮಾಣಪತ್ರ 
Balance Held Abroad ವಿದೇಶದಲ್ಲಿರುವ ಶಿಲ್ಕು 
Balance of Payment ಪಾವತಿಶೇಷ 
Balance of ‘Trade ವ್ಯಾಪಾರ ಸಂತುಲನ 
Balance Sheet ಸ್ಥಿತಿವಿವರಣ ಪಟ್ಟಿ 
Balance Ticket ಶೇಷಪತ್ರ 

Balanced Budget ಸಂತುಲಿತ ಬಜೆಟ್‌ 
Balancing ತಾಳೆಮಾಡುವುದು 

Ban ಬಹಿಷ್ಕಾರ 

Bancassurance್ಯಾಂಕ್‌ ವಿಮೆ 

Bank ಬ್ಯಾಂಕು 

Bank Acceptance ಬ್ಯಾಂಕ್‌ ಒಪ್ಪಿಗೆ 
Bank Consolidation ಬ್ಯಾಂಕ್‌ ಕ್ರೋಢೀಕರಣ 
Bank 8೩1೦ ಬ್ಯಾಂಕ್‌ ದರ 

3೩/1010 ಬ್ಯಾಂಕಿ೦ಗ್‌ ಯೋಗ್ಯ 
Banking Hours ಬ್ಯಾಂಕ್‌ವ್ಯವಹಾರವೇಳೆ 

. Banking Law ಬ್ಯಾಂಕಿ೦ಗ್‌ ಕಾನೂನು 
Banking 1೮81518100 ಬ್ಯಾಂಕಿಂಗ್‌ ಶಾಸನ 
Banking Operations ಬ್ಯಾಂಕಿಂಗ್‌ ಕಾರ್ಯಾಚರಣೆಗಳು 
Banking Policy ಬ್ಯಾಂಕಿಂಗ್‌ ನೀತಿ 
Banking 11701010 ಬ್ಯಾಂಕಿ೦ಗ್‌ ತತ್ತ್ವಗಳು 
Banking Secrecy ಬ್ಯಾಂಕಿಂಗ್‌ ಗೌಪ್ಯತೆ 
Bankrupt ದಿವಾಳಿ, ಪಾಪರು 

Bargain ಚೌಕಾಶಿ 

Barrel ಪಿಪಾಯಿ 

Barter ವಸ್ತುವಿನಿಮಯ 

ಔase Cಂinಕ್ಷುದ್ರನಾಣ್ಯ 

Base Year sಧಾರವರ್ಷ 

Basel Norms ಬಾಸೆಲ್‌ ಸೂತ್ರಗಳು 


16 ಬ್ಯಾಂಕಿಂಗ್‌ ಪದಕೋಶ 


Basic Cost ಮೂಲವೆಚ್ಚ 

Basic Pay ಮೂಲವೇತನ 

Basic Statistical Retum ಮೂಲ ಅಂಕಿಅಂಶ ವರದಿ 

Basis Point ಆಧಾರಾಂಕ 

Basket of Currencies ಚಲಾರ್ಥ ಸಮೂಹ 

Batch Processing ಸಮೂಹಸಂಸ್ಕರಣೆ 

Batch Total ಸಮೂಹಮೊತ್ತ 

Bear ಮಂದಕ 

Bearer ವಾಹಕ 

Bearer Bond ವಾಹಕ ಬಾಂಡು 

Beekeeping ಜೇನುಸಾಕಣೆ 

Behalfಪರವಾಗಿ 

Belief ನಂಬಿಕೆ 

Below Par ಸಮಬೆಲೆಗಿ೦ತ ಕಡಿಮೆ 

Below Poverty line ಬಡತನರೇಖೆಗಿಂತ ಕೆಳಗೆ 

Benami Landholdings ಬೇನಾಮಿ ಭೂಹಿಡುವಳಿ 

Bench ನ್ಯಾಯಪೀಠ | 
Benchmark ಮಾನದಂಡ, ನಿಗದಿತ ಗುರಿ | 
Beneficiary ಫಲಾನುಭವಿ 
Benefit of Doubt ಸಂದೇಹಲಾಭ (ಕ್ಷೆ 
Benevolent ಪ್ರಯೋಜನಕಾರಿ hl 
Benevolent Fund ಉಪಕಾರನಿಧಿ 
Bequest ಬಿಡುವಳಿ 

13000000 ಸ್ವಾಮ್ಯತ್ಯಾಗ, ಆಸ್ತಿವರ್ಗಾವಣೆ 
3185 ಪಕ್ಷಪಾತ, ಪೂರ್ವಗ್ರಹ 

Bid Bond ಸವಾಲುಬಾಂಡು 

Bid ಹರಾಜುಕೂಗು, ಸವಾಲುಮಾಡು 
Bid Price ವಾಂಛಿತಬೆಲೆ 

Bidder ಹರಾಜುದಾರ 

Bidding ಹರಾಜು 

Biennial ದ್ವೈವಾರ್ಷಿಕ 


ತ್‌ ಗಹ ನ 


ಬ್ಯಾಂಕಿಂಗ್‌ ಪದಕೋಶ 


Bifurcate ವಿಂಗಡಿಸು 

Bilateral ಪಕ್ಷೀಯ 

Bill after Sight ದರ್ಶನಾನಂತರ ಹುಂಡಿ 
Bill at Sight ದರ್ಶನಿ ಹುಂಡಿ 
Billಹುಂಡಿ 

Bill of Collection ಸ೦ಗಹಿತ ಹುಂಡಿ 
Bill of Exchange ವಿನಿಮಯಹುಂಡಿ 
Bill of Indemnity ನಷ್ಟಭರ್ತಿಹು೦ಡಿ 

Bill of Lading ಭರಾವಣೆ ಹುಂಡಿ 

Bill of Sale ಮಾರಾಟಹುಂಡಿ 

Bill Purchased ಖರೀದಿಸಿದ ಹುಂಡಿ 
Billing Cycleಹುಂಡೀಕರಣಚಕ್ತ 

13111107 ಶತಕೋಟಿ 

Bills Discounted ವಟಾಯಿತ ಹುಂಡಿ 
Bills Payable ದೇಯಹುಂಡಿ 

Bills Receivable ಪ್ರಾಪ್ಕಹುಂಡಿ 
Bimonthly ದ್ವೈಮಾಸಿಕ 

810885 ಜೈವಿಕ ಅನಿಲ 

B1omatrix ಜೀವಮಾತೃಕೆ 

Bipartite Settlement ದ್ವಿಪಕ್ಷೀಯ ಒಪ್ಪಂದ 
Black List ನಿಷೇಧಪಟ್ಟ 

Black Market ಕಾಳಸಂತೆ 

Black Money ಕಾಳಧನ. ಕಪ್ಪುಹಣ 
Blank Bill ಖಾಲಿಹುಂಡಿ 

Blank Cheque ಖಾಲಿಚೆಕ್ಕು 

Blank Endorsement ಖಾಲಿ ಹಿಂಬರಹ 
Blanket Lien ಬಹುವ್ಯಾಪಿ ಗಹಣಾಧಿಕಾರ 
Blanket Permit ಬಹುವ್ಯಾಪಿ ಪರವಾನಗಿ 
Blend Fund ಸಂಯೋಜಿತನಿಧಿ 
Blocked Account ಪ್ರತಿಬ೦ಧಿತ ಖಾತೆ 
Bluc chip Clients ವಿಶ್ವಸನೀಯ ಗ್ರಾಹಕರು 


18 

Blue chip ಹೂಡಿಕೆಯೋಗ್ಯ ಷೇರು 
Blue Print ನೀಲಿನಕಾಶೆ 

Board Meeting ಮಂಡಳಿಸಭೆ 

Board of Directors ನಿರ್ದೇಶಕ ಮಂಡಳಿ 
Board of Trustees ನ್ಯಾಸಧಾರಿಗಳ ಮಂಡಳಿ 
Body Corporate ನಿಗಮನಿಕಾಯ 
1308038 ಕೃತ್ರಿಮ, ನಕಲಿ 

Bonafide Owner ಪ್ರಾಮಾಣಿಕ ಮಾಲಿಕ 
Bond ಬಾಂಡು 

Bond Form ಬಾಂಡುನಮೂನೆ 

‘Bond Issue ಬಾಂಡುನೀಡಿಕೆ 

Bond Market ಬಾ೦ಂಡು ಮಾರುಕಟ್ಟೆ 
Bond Yield ಬಾ೦ಡು ಇಳುವರಿ 

Bonus ಬೋನಸ್ತು, ಉಚಿತಾರ್ಥ 

Book Adjustment ಪುಸಕಹೊಂದಾವಣೆ 
Book Asset ಪುಸ್ತಕ ಆಸ್ತಿ 

Book Balance ಪುಸಕ ಶೇಷ 

Book Debt ಪುಸ್ತಕಯುಣ 

Book Entry ಪುಸ್ತಕ ನಮೂದು 

Book Keeeping ಲೆಕ್ಕಬರಹ 

Book of Instructions ಸೂಚನಾಪುಸ್ತಕ 
Book Loss ಪುಸ್ತಕನಷ್ಟ 

Book Post ತೆರೆದ ಅಂಚೆ 

Book Profit ಪುಸ್ತಕಲಾಭ 

Book Rate ಪುಸ್ತಕ ದರ | 
Book Transactions ಪುಸ್ತಕ ವಹಿವಾಟು 
Book Transfer ಪುಸ್ತಕ ವರ್ಗಾವಣೆ 
Book Value ಪುಸ್ತಕಮೌಲ್ಯ 

Books of Accounts ಲೆಕ್ಕಪುಸ್ತಕಗಳು 
Boom ತೇಜಿ 

Borrow ಸಾಲತೆಗೆ, ಎರವಲುಪಡೆ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 19 


Borrower ಸಾಲಗಾರ 

Borrowing Power ಸಾಲ ಎತ್ತುವ ಅಧಿಕಾರ 
Borrowings ಸಾಲ ಎತ್ತುವಳಿ 

Bottle neck ಇಕ್ಕಟ್ಟು ಅಡಚಣೆ 

Bottom Price ಕನಿಷ್ಪ ಬೆಲೆ 

Bounce ಬೆಲೆವೃದ್ಧಿ 

Bounced Cheque ವಾಪಸಾದ ಚೆಕ್ಕು 
Boundary ಸೀಮೆ, ಗಡಿ, ಮೇರೆ 

Boundary Line ಸೀಮಾರೇಖೆ 

Boycott ಬಹಿಷ್ಕಾರ 

Brainstorming ಚಿ೦ತನಮಂಥನ 

Branch ಶಾಖೆ 

Branch Expansion ಶಾಖಾವಿಸ್ತರಣೆ 
Branch Network ಶಾಖಾಜಾಲ 

Branch wise Data ಶಾಖಾವಾರು ದತ್ತಾಂಶ 
Brand ವ್ಯಾಪಾರಲಾಂಛನ 

Brand Loyalty ಕೀರ್ತಿನಿಷ್ಟೆ 

Breach ಮುರಿಯು, ಭ೦ಗತರು, ಉಲ್ಲಂಘಿಸು 
Breach of Contract ಒಪುಂದಭಂಗ, ಕರಾರುಭಂಗ 
Breach of Trust ನಂಬಿಕೆದ್ರೋಹ, ವಿಶ್ವಾಸಭಂಗ 


Break Even Analysis ಲಾಭನಪ್ಪ ವಿಶ್ಲೇಷಣೆ 
Break Even Point ಲಾಭವಷ್ಟ ಸ್ಥಿತಿ, ಸಮವೆಚ್ಛಸ್ಸಿತಿಬಿಂದು (ಸವೆಸ್ಥಿ ಬಿಂದು) 
Break Open ಒಡೆದುತೆರೆ 

Break up ವಿಂಗಡಣೆ 

Breed ತಳಿ, ಪೀಳಿಗೆ, ಜಾತಿ 

Bridge Finance ಪೂರಕವಿತ್ತ, ಸೇತುಧನ 
Bnef ಸಂಕ್ಷಿಪ್ತ, ಸಾರಾಂಶ 

Briefcase ಕೈಪೆಟ್ಟಿಗೆ 

Broad Money ಸ್ಥೂಲಧನ 

Broiler ಮಾಂಸದಕೋಳಿ 

Broken Period ಅಂತರಾವಧಿ 


2೦ ಬ್ಯಾಂಕಿಂಗ್‌ ಪದಕೋಶ 


Broker ದಲ್ಲಾಳಿ 

Brokerage ದಲ್ಲಾಳಿಶುಲ್ವ 

Broucher ಕರಪತ್ರ 

Brought Down ಕೆಳಗೆ ತಂದ, ಉತಾರಿತ 
Brought Forward ಮುಂದಕ್ಕೆ ತಂದ 

Browse the Account ಖಾತಾವಲೋಕನ 
Budget ಮುಂಗಡಪತ್ರ, ಆಯವ್ಯಯಪತ್ರ 

Budget Estimate ಮುಂಗಡಪತ್ರ ಅಂದಾಜು 
Budget Provision ಮುಂಗಡಪತ್ರ ಮುನ್ನೇರ್ಪಾಟು 
Budgetary Control ಆಯವ್ಯಯ ನಿಯಂತ್ರಣ 
Buffer Stock ಸುರಕ್ಷಿತ ದಾಸ್ತಾನು, ಕಾಪುದಾಸ್ತಾನು 
Builder ನಿರ್ಮಾತೃ 

Bulk Sales ಬೃಹತ್‌ ಮಾರಾಟ 

Bull ತೇಜಿ 

Bullion ಚಿನ್ನದಗಟ್ಟಿ 

Bullion Market ಚಿನಿವಾರಪೇಟೆ 

Bumper Crop ಸಮೃದ್ಧ ಬೆಳೆ 

Bundle ಕಂತೆ, ಕಟ್ಟು, ಮೂಟೆ 

Bureaucracy ಅಧಿಕಾರಶಾಹಿ 

Bureau ಬ್ಯೂರೋ, ಕಛೇರಿ, ವಿಭಾಗ 

Business ವ್ಯವಹಾರ, ವ್ಯಾಪಾರ 

Business Communication ವ್ಯಾಪಾರ ಸಂವಹನ 
Business Cycle ವ್ಯಾಪಾರಚಕ್ರ 

Business Hours ವ್ಯಾಪಾರವೇಳೆ, ವ್ಯವಹಾರಕಾಲ 
Business Process Outsourcing ವ್ಯವಹಾರ ಪ್ರಕ್ರಿಯಾ ಹೊರಗುತ್ತಿಗೆ 
Business Process Reengineering ವ್ಯವಹಾರ ಪ್ರಕ್ರಿಯಾ ಮರುವಿನ್ಯಾಸ 
Business Proposition ವ್ಯವಹಾರ ಪ್ರಸ್ತಾವ 
Business Strategy ವ್ಯವಹಾರತಂತ್ರ 
Businessman ವ್ಯಾಪಾರಿ 

Busy Season ವ್ಯಸ್ತಕಾಲ 

Butterfly Trade ಮಧುಕರವ್ಯಾಪಾರ 


ಬ್ಯಾಂಕಿಂಗ್‌ ಪದಕೋಶ 21 


Buy Back ಹಿಮ್ಮುಖ ಖರೀದಿ, ಪ್ರತಿಖರೀದಿ 
Buy ಖರೀದಿಸು 

Buy Backಮರುಖರೀದಿ 

Buyer ಖರೀದಿದಾರ 

Buying Hedgeರಕ್ಷಾಖರೀದಿ 

Buying Power Jರೀದಿ ಸಾಮರ್ಥ್ಯ 
Buying Rate ಖರೀದಿದರ 

By Law ಉಪನಿಯಮ 

By Order ಆದೇಶಾನುಸಾರ 

By product ಉಪ ಉತ್ತನ್ನ 

By Registered Post ನೋಂದಾಯಿತ ಅಂಚೆಯ ಮೂಲಕ 
By Return of Post ಮರುಟಪಾಲಿನಲ್ಲಿ 
By Telegram ತಂತಿಮೂಲಕ 


ಆಗೆ ಟೆ 


22 ಬ್ಯಾಂಕಿಂಗ್‌ ಪದಕೋಶ 


Calender Effect ಪ್ರತಿಮಾಸ ಪರಿಣಾಮ 
Calculation ಲೆಕ್ಕಾಚಾರ 

Calculator ಗುಣಕಯಂತ್ರ 

Calf Rearing ಕರುಸಾಕಣೆ' 

Call ಕರೆ 

Call Back ಹಿಂತಿರುಗಿಸಲು ಕರೆ 

Call Centre ಕರೆಕೇಂದ್ರ 

Call Deposit ಕರೆಶೇವಣಿ 

Call Money Market ಕರೆಹಣ ಮಾರುಕಟ್ಟೆ 
Callable Bond ಪ್ರತಿದೇಯ ಬಾಂಡು 
Called up Capital ಕರೆಯಲಾದ ಬಂಡವಾಳ 
Campaign ಅಭಿಯಾನ, ಪ್ರಚಾರಸತ್ರ 
C೩ncೀ[|ರದ್ದುಮಾಡು 

Canon ತತ್ತ್ವ, ಸಿದ್ದಾಂತ 

Canon of Economy ಮಿತವ್ಯಯ ಸಿದ್ದಾಂತ 
Capacity Utilisation ಸಾಮರ್ಥ್ಯ ಬಳಕೆ 
Capital ಬಂಡವಾಳ 

Capital Adequacy ಬಂಡವಾಳ ಪರ್ಯಾಪತೆ 
Capital Employed ಹೂಡಿದ ಬಂಡವಾಳ 
Capital Flight ಬಂಡವಾಳ ಪಲಾಯನ 
Capital Formation ಬಂಡವಾಳ ಸಂಚಯನ 
Capital Gains ಬಂಡವಾಳ ಅಭಿಲಾಭ, ಬಂಡವಾಳ ಗಳಿಕೆ 


ಬ್ಯಾಂಕಿಂಗ್‌ ಪದಕೋಶ 23 


Capital Goods ಬಂಡವಾಳ ಸರಕುಗಳು 
Capital Inflow ಬ೦ಡವಾಳ ಒಳಹರಿವು 
Capital Issue ಬಂಡವಾಳ ನೀಡಿಕೆ 

Capital Market ಬಂಡವಾಳ ಮಾರುಕಟ್ಟೆ 
Capital Movement ಬ೦ಡವಾಳ ಸಂಚಲನೆ 
Capital Outflow ಬ೦ಡವಾಳ ಹೊರಹರಿವು 
Capital Outlay ಬಂಡವಾಳ ಪರಿವ್ಯಯ 
Capital Output Ratio ಬಂಡವಾಳ ಉತ್ಪಾದನಾ ಅನುಪಾತ 
Capital Redemption ಬಂಡವಾಳ ಮೋಚನ 
Capital Structure ಬಂಡವಾಳ ಸಂರಚನೆ 
Capitalisation ಬ೦ಡವಾಳೀಕರಣ 
Capitation Fee ಪ್ರತಿವ್ಯಕ್ತಿ ಶುಲ್ಕ 

Captive Consumption ಸೀಮಿತ ಬಳಕೆ 
Card Holder ಕಾರ್ಡುದಾರ 

Card Swipe System ಕಾರ್ಡ್‌ಗೀಚು ಪದ್ದತಿ 
Career Development ವೃತ್ತಿಜೀವನ ಪ್ರಗತಿ 
Caretaker ಉಸ್ತುವಾರಿದಾರ 

Carried Down ಕೆಳಗೆ ಒಯ್ಯಲಾಗಿದೆ 
Camied Forward ಮುಂದಕ್ಕೆ ಒಯ್ಯಲಾಗಿದೆ 
Case ವಿಷಯ 

Case Study ಸ್ಥಿತಿ ಅಧ್ಯಯನ 

Cash ನಗದು 

Cash Advanceನಗದು ಮುಂಗಡ 

‘Cash Back ನಗದುಹಿಂಪಡೆತ 

Cash Credit ನಗದು ಉದರಿ 

Cash Crop ನಗದುಬೆಳೆ 

Cash Cycle ನಗದುಚಕ್ರ 

Cash Deposit ನಗದುಠೇವಣಿ 

Cash Discount ನಗದು ವಟ್ಟಾ 

Cash Equivalent ನಗದುಸಮಾನ 

Cash flow Statement ನಗದುಹರಿವು ತಃಖ್ತೆ 


24 ಬ್ಯಾಂಕಿಂಗ್‌ ಪದಕೋಶ 


Cash Forecast ನಗದು ಮುನ್ಸೂಚನೆ 

Cash in Hand ಹಸ್ತನಗದು 

Cash Incentive ನಗದು ಪ್ರೋತ್ಸಾಹನ 

Cash Management ನಗದು ವ್ಯವಸ್ಥಾಪನ 

Cash Memo ನಗದು ರಶೀದಿ 

Cash Payment ನಗದುಪಾವತಿ 

Cash Refund ನಗದು ಮರುಪಾವತಿ 

Cash Remittance ನಗದು ರವಾನೆ 

Cash Replenishment ನಗದು ಪುನರ್ಭರಣ 
Cash Reserve Ratio ನಗದು ಮೀಸಲು ಅನುಪಾತ 
Cash Settlement ನಗದು ಇತ್ಯರ್ಥ 

Cash Subsidy ನಗದು ಸಹಾಯಧನ 

Cash Transaction ನಗದು ವ್ಯವಹಾರ 

Cashier ನಗದುಗಾರ 

Casual Leave ಸಾಮಾನ್ಯರಜೆ, ಸಾಂದರ್ಭಿಕರಜೆ 
Casual Vacancy ಸಾಂದರ್ಭಿಕ ಖಾಲಿಹುದ್ದೆ 
Catalyst ಉತ್ತೇಜಕ .ಉತ್ಪ್ರೇರಕ 

Catch Word. ಹಿಡಿನುಡಿ' 

Category ಪ್ರವರ್ಗ 

Caution Money ಎಚ್ಚರಿಕೆ ಹಣ 

Caviet ತಡೆಪತ್ರ 

Ceiling ಗರಿಷ್ಟಮಿತಿ 

Ceiling 01100 ಪರಿಮಿತ ಬೆಲೆ 

Cell ಕೋಶ 

Census ಗಣತಿ 

Central Bank ಕೇಂದ್ರೀಯ ಬ್ಯಾಂಕು 

Central Co operative Bank EA ಸಹಕಾರಿಬ್ಯಾಂಕು 
Central Office ಕೇಂದ್ರೀಯ ಕಛೆ 

Central Processing Centre ಹೊ 
Certficate of Registration ನೋಂದಣಿ ಪ್ರಮಾಣಪತ್ರ 
Certificate ಪ್ರಮಾಣಪತ್ರ 


ಬ್ಯಾಂಕಿಂಗ್‌ ಪದಕೋಶ 25 
Certificate of Deposit ಠೇವಣಿ ಪ್ರಮಾಣಪತ 


ಇ) 

Certificate of Destruction ನಾಶನ ಪ್ರಮಾಣಪತ್ರ 
Certificate of Existence ಅಸ್ತಿತ್ತ್ಯ ಪ್ರಮಾಣಪತ್ರ 
Certificate of Incorporation ನಿಗಮನ ಪ್ರಮಾಣಪತ್ರ 
Certificate of Indemnity ನಷ್ಟಭರ್ತಿ ಪ್ರಮಾಣಪತ್ರ 
Certificate of Origin ಉಗಮಸ್ಥಾನ ಪ್ರಮಾಣಪತ್ರ 
Certificate of Protest ಪ್ರತಿಭಟನಾ ಪ್ರಮಾಣಪತ್ರ 
Css ಕಿರುತೆರಿಗೆ, ಉಪಕರ 
Challan ಚಲನು 
Chamber of Commerce ವಾಣಿಜ್ಯಮಂಡಳಿ 
Change ಬದಲಾವಣೆ, ಪರಿವರ್ತನೆ 
Change Management ವ್ಯವಸ್ಥಾಪನ ಪರಿವರ್ತನೆ 
Channel Migration ಮಾಧ್ಯಮ ಪರಿವರ್ತನೆ 
Charge ಭೋಜೆ 
Charge sheet ಆರೋಪಪಟ್ಟಿ 
Charges ಶುಲ್ಕ 
Charge Taking ಅಧಿಕಾರಸ್ವೀಕಾರ 
Charitable ಧರ್ಮಾರ್ಥ 
' Chartನಕ್ಷೆ 
Charter of Demands ಬೇಡಿಕೆಗಳ ಪಟ್ಟಿ 
Chartered Accountant ಸನ್ನದು ಲೆಕ್ಕಿಗ 
Cheap Money ಅಗ್ಗಹಣ, ಸುಲಭಧನ 
Check List ತಾಳೆಪಟ್ಟಿ 
Check off Facility ವೇತನಮುರಿತ ಸೌಕರ್ಯ 
Checking ಪರೀಕ್ಷಿಸು 
Cheque ಚೆಕ್ಕು 
Cheque Book ಚೆಕ್‌ಪುಸ್ತಕ 
Cheque Book Register ಚೆಕ್‌ಪುಸ್ತಕ ರಿಜಿಸ್ಟರು 
Cheque Referred/Returned Register ಚೆಕ್‌ ಪರಾಮರ್ಶನ/ವಾಪಸಾತಿ 

ಪುಸ್ತಕ | 
Cheque Truncation ಚೆಕ್‌ ಬಿಂಬಗಹಣ 


26 ಬ್ಯಾಂಕಿಂಗ್‌ ಪದಕೋಶ 


Chest ತಿಜೋರಿ 

Chief ಮುಖ್ಯ, ಮುಖ್ಯಸ್ಥ 

Chief Executive ಮುಖ್ಯ ಕಾರ್ಯಕಾರಿ 

Chit Fund ಚಿಟ್‌ ನಿಧಿ 

Cipher Code ಗೂಢಲೇಖ 

Circular ಸುತ್ತೋಲೆ, ಪರಿಪತ್ರ 

Circular Letter of Credit ಸಂಚಾರಿ ಉದರಿಪತ್ರ 
Circulation ಚಲಾವಣೆ, ಪರಿಚಲನೆ, ಪ್ರಸಾರ 
Citizens Charter ನಾಗರಿಕ ಸನ್ನದು, ನಾಗರಿಕ ಸಂಹಿತೆ 
City Compensatory Allowanceನಗರ ಪರಿಹಾರ ಭತ್ಯೆ 
(111 Suit ಸತ್ರದಾವೆ 

Civil Engeneer ಸತ್ರ ಎ೦ಜಿನಿಯರು 

Claim ಕ್ಲೇಮು, ದಾವೆ 

Claim Settlement ತಗಾದೆ ಇತ್ಯರ್ಥ 

Claimant ಹಕ್ಕುಸಾಧಕ 

Clarification ಸ್ಪಷ್ಟೀಕರಣ 

Class Banking ವರ್ಗಮಾನ್ಯ ಬ್ಯಾಂಕಿಂಗ್‌ 
Classified Stock ವರ್ಗೀಕೃತ ದಾಸ್ತಾನು 

Clause ಷರತ್ತು 

Claytons Rule ಕ್ಲೇಟನ್‌ ನಿಯಮ 

Clean Bill ನಿರುಪಾಧಿಕ ಹುಂಡಿ, ಬೇದಸೆ ಸ್ಕೈವಾಜು ಹುಂಡಿ 
Clean Credit ನಿರಾಧಾರ ಉದರಿ 

Clean Note Policy ಶುದ್ಧರೋಟು ನೀತಿ 

Clear ನಿರುಪಾಧಿಕ, ಶುದ್ಧ, ತೀರುವೆಮಾಡು 

Clear Title ಸ್ಪಷ್ಟ ಹಕ್ಕು 

Clearing ತೀರುವಳಿ, ತೀರುವೆ 

Clearing House ತೀರುವಳಿ ಮನೆ 

Clerical Staff ಗುಮಾಸ್ತೆ ಸಿಬ್ಬಂದಿ 

Client ಗ್ರಾಹಕ 

Clientele ಗ್ರಾಹಕವರ್ಗ 

Close Surveillance ನಿಕಟ ಕಣ್ಗಾವಲು 


ಬ್ಯಾಂಕಿಂಗ್‌ ಪದಕೋಶ 


Closing Sale ಮುಕ್ತಾಯದ ಮಾರಾಟ 

Closure ಮುಕ್ತಾಯ 

Cloud on Title ಸಂದೇಹಾಸ್ಪದ ಹಕ್ಕು 

Cluster ಸಮೂಹ, ಸಮುದಾಯ 

Cluster Banking ಸಮೂಹ ಬ್ಯಾಂಕಿಂಗ್‌ 
Cluster Branch ಸಮೂಹಶಾಖೆ 

Coercive Power ಒತ್ತಾಯ ಅಧಿಕಾರ 

Cಂ ಆxೀಂಬtಂr ಸಹ ನಿಷ್ಟಾದಕ 

Co extensive Liability ಸಮಾನರೂಪ ದಾಯಿತ್ವ 
Co operative Bank ಸಹಕಾರಿ ಬ್ಯಾಂಕು 

Co operative Movement ಸಹಕಾರಿ ಆಂದೋಲನ 
Cಂ opt ಜೊತೆಸೇರ್ಪಡೆ 

Cಂ ordinate ಸಮನ್ವಯಗೊಳಿಸು 

Co ordinated Approach ಸಮನ್ವಯ ದೃಷ್ಟಿಕೋನ 
Cಂ ordinater ಸಮನ್ಹಯಕಾರ 

Co ordination Committee ಸಮನ್ವಯ ಸಮಿತಿ 
‘Co owner ಸಹಮಾಲಿಕ 

Co ownership ಸಹಸ್ವಾಮಿತ್ವ 

Co partner ಸಹಪಾಲುದಾರ 

Co products ಸಹ ಉತ್ತನ್ನಗಳು 

Co Trustee ಸಹ ನ್ಯಾಸಧಾರಿ 

Code ಸಂಕೇತ 

Codici1l ಕ್ರೋಡಪತ್ರ 

Codification ಸಂಕೇತೀಕರಣ 

Cognizance ಸಂಜ್ಞಾನ 

Coin ನಾಣ್ಯ 

Collaboration ಸಹಯೋಗ 

Collate ಸಂಯೋಜನೆ 

Collateral Security ಆನುಷಂಗಿಕ ಪ್ರತಿಭೂತಿ 
Colleague ಸಹೋದ್ಯೋಗಿ 

Collecting Banker ವಸೂಲಿದಾರ ಬ್ಯಾಂಕರು 


27 


28 ಬ್ಯಾಂಕಿಂಗ್‌ ಪದಕೋಶ 


Collection Charges ಸ೦ಗ್ರಹ ಶುಲ್ಕ 
Collective Bargaining ಸಾಮೂಹಿಕ ಚೌಕಾಶಿ 
Commencement of Business ವ್ಯವಹಾರದ ಆರಂಭ 
Commerce ವಾಣಿಜ್ಯ 

Commercial Accounts ವಾಣಿಜ್ಯಿಕ ಲೆಕ್ಕ 
Commercial Crisis ವಾಣಿಜ್ಯಕ ಸಂಕಟ 
Commercial Deficit ವಾಣಿಜ್ಯಿಕ ಕೊರತೆ 
Commercial Paper ವಾಣಿಜ್ಯಪತ್ರ 
Commission ತರಗು 

Commitment Charges ಪ್ರತಿಬದ್ಧತಾ ಶುಲ್ಕ 
Commodity ಸಾಮಗ್ರಿ 

Common Seal ಸಾಮಾನ್ಯಮುದ್ರೆ 
Communication ಸಂವಹನ 
Communication Hub ಸಂವಹನ ಕೇಂದ್ರ 
Community Service ಸಮುದಾಯ ಸೇವೆ 
Commutation Fee ರಿಯಾಯಿತಿ ಶುಲ್ಕ 
Commuted Value ರೂಪಾಂತರಿತ ಮೌಲ್ಯ 
Compact ಸುಸಂಬದ್ಧ 

Company ಕಂಪೆನಿ 

Comparison ಹೋಲಿಕೆ, ತುಲನೆ 
Compassionate Basis ಅನುಕಂಪಾಧಾರ 
Compensating Error ಸಮಕಾರಕ ದೋಷ 
Competant ಸಮಕ್ಷ 

Competant Authonty ಸಮಕ್ಷ ಪ್ರಾಧಿಕಾರ 
Competetive Rate ಪ್ರತಿಸ್ಪರ್ಧಾತ್ಮಕ ದರ 
Competitive Edge ಪ್ರತಿಸ್ಪರ್ಧಾತ್ಮಕ ಅಂಚು 
Complaint ದೂರು 

Complaint Box ದೂರುಖೆಟ್ಟಿಗೆ 
Complementary Factor ಪೂರಕಾಂಶ 
Complex ಸಂಕೀರ್ಣ,ಸಮುಚ್ಛಯ 
Compliance ಅನುಪಾಲನೆ 


ಖ್ಯಾಂಕಿ೦ಗ್‌ ಪದಕೋಶ 

Complimentary Copy ಗೌರವ ಪ್ರತಿ 
Composite Rate ಮಿಶ್ರದರ 

Composition of Deposits ಠೇವಣಿ ಮಿಶ್ರಣ 
Compost ಮಿಶ್ರಗೊಬ್ಬರ,ಕೃತಕಗೊಬ್ಬರ 
Compound Interest ಚಕ್ರಬಡ್ಡಿ 
Comprehensive Coverage ವ್ಯಾಪಕ ಸುರಕ್ಷೆ 
‘Compromise Proposal ಸಂಧಾನ ಪ್ರಸ್ತಾವ 
Comptroller ಮುಖ್ಕಿಲೆಕ್ಕಿಗ 

Compulsory Arbitration ಕಡ್ಡಾಯ ಪಂಚನಿರ್ಣಯ 
Compulsory Liquidation ಕಡ್ಡಾಯ ಪರಿಸಮಾಪ್ತಿ 
Compulsory Retirement ಕಡ್ಡಾಯ ನಿವೃತ್ತಿ 
Compulsory Winding up ಕಡ್ಡಾಯ ಸಮಾಪನ 
Computation of Bill ಹುಂಡಿಯ ಡಿಪಪಿರಾರ 
Computer ಗಣಕಯಂತ್ರ 

Computerisation ಗಣಕೀಕರಣ 
Concealment of Income ಆದಾಯ ವಂಚನೆ 
Concept ಪರಿಕಲ್ಪನೆ 

Concem ಸಂಸ್ಥೆ , ಕಳಕಳಿ 

Concession ರಿಯಾಯಿತಿ 

‘Concurrence ಸಹಮತ 

Concurrent Audit ಸಮವರ್ತಿ ಲೆಕ್ಕಪರಿಶೋಧನೆ 
Condensed Statement ಸಂಕ್ಷಿಪ್ತ ತಃಖ್ತೆ 
Conditional ಷರತ್ತುಬದ್ಧ 

Conditional Acceptance ಷರತ್ತುಬದ್ಧ ಸ್ವೀಕೃತಿ 
Conference ಸಮ್ಮೇಳನ 

Confidential ರಹಸ್ಯ, ಗೌಪ್ಯ | 
Confidential Inquiry ಗೌಪ್ಯ ವಿಚಾರಣೆ ' 
Confirmation ದ ೈಢೀಕರಣ 

‘ Confirmation of Balance ಶಿಲ್ಕುದೃಢೀಕರಣ 
Confirmed Credit ದ್ರ ೈಢೀಕೃತ ಉದರಿ 
Confiscate ಜಫ್ತಿ 


29 


30 ಬ್ಯಾಂಕಿಂಗ್‌ ಪದಕೋಶ 


Consensus ಒಮ್ಮತ,ಹೊಂದಾಣಿಕೆ, ಸಾಮರಸ್ಯ 
Consideration ಪ್ರತಿಫಲ 

Consignee ಸ್ವೀಕರ್ತ, ಸರಕುಗ್ರಾಹಕ 

Consigner ಸರಕು ರವಾನೆದಾರ 

Consignment ಸರಕು ರವಾನೆ 
Consolidate ಒಗ್ಗೂಡಿಸು, ಕ್ರೋಢೀಕರಿಸು 
Consolidation ಕ್ರೋಢೀಕರಣ 

Consortium ಒಕ್ಕೂಟ, ಸಂಗಮ 

Constant Capital ಅಚಲ ಬಂಡವಾಳ 
Constituent ಗ್ರಾಹಕ 

Constructive Delivery ಲಕ್ಷಿತ ನೀಡಿಕೆ 

Consular Invoice ವಾಣಿಜ್ಯಕ ಸರಕುಪಟ್ಟಿ 
Consultative Committee ಸಲಹಾಸಮಿತಿ 
Consumer wಳಕೆದಾರ 

Consumer Durables wಳಕೆದಾರ ವಸ್ತುಗಳು 
Consumer Price Index ಬಳಕೆದಾರ ಬೆಲೆಸೂಚ್ಯಂಕ 
Consumerism ಬಳಕೆದಾರವಾದ 

Content ವಿಷಯ,ವಸ್ತು, ಸಂತೃಪ್ತಿ 

Contingencies ಆಕಸ್ಮಿಕಗಳು 

Contingent ಆಕಸ್ಮಿಕ 

Continuation Clause ಅನವರತ ಷರತ್ತು ಸತತ ಷರತ್ತು 
Continuing ನಿರಂತರ 

Continuing Guarantee ಸತತ ಜಾಮೀನು 
Continuous Charge ನಿರಂತರ ಭೋಜೆ 

Contra ಪ್ರತಿ 

Contra Account ಪ್ರಶಿಖಾತೆ 

Contra Entry ಪ್ರತಿನಮೂದು 

Contra Item ಪ್ರತಿಬಾಬು 

Contract ಒಪುಂದ, ಕರಾರು 

Contractual Obligation ಕರಾರುಬದ್ಧಹೊಣೆ, ಕರಾರುಬದ್ಧ ಬಾಧ್ಯತೆ 
Contradictory Effect ವಿರೋಧಾಭಾಸ ಪರಿಣಾಮ 


ಬ್ಯಾಂಕಿಂಗ್‌ ಪದಕೋಶ 31 
Contrary ವಿರುದ್ಧ, ಪ್ರತಿಕೂಲ 

Control Accounts ನಿಯಂತ್ರಣಖಾತೆಗಳು 
Controller ನಿಯಂತ್ರಕ 

Conventional Taniff ಸಾಂಪ್ರದಾಯಿಕ ತೆರಿಗೆ 
Convergence ಸಮರೂಪಣ 

Converse Entry ವಿಲೋಮ ನಮೂದು 
Conversion ಪರಿವರ್ತನೆ 

Conversion Cost ಪರಿವರ್ತನ ವೆಚ್ಚ 
Convertbilty ಪರಿವರ್ತನೀಯತೆ 
Convertible Bond ಪರಿವರ್ತನೀಯ ಬಾಂಡು 
Convertible Secunty ಪರಿವರ್ತನೀಯ ಪ್ರತಿಭೂತಿ 
Conveyance ಸಂಚಾರಸಾಧನ 

Cಂ-೦pt ಸಹಸದಸ್ಯನನ್ನಾಗಿಸು 

Copy ನಕಲು, ಪ್ರತಿ 

Core Capital ಸ್ಥಾಯಿ ಬಂಡವಾಳ 

Core Competancy ಮೂಲಸಾಮರ್ಥ್ಯ 
Core Industries ಪಮುಖ ಕೈಗಾರಿಕೆಗಳು 
Core Sector ಪ್ರಮುಖ ರಂಗ 

Corporate Body ನಿಗಮನಿಕಾಯ 
Corporate Governance ನಿಗಮಿತ ಪ್ರಶಾಸನ 
Corporate Sector ಸಾಂಸ್ಥಿಕ ರಂಗ | 

° Corporationನಿಗಮ 

Corpus ಮೂಲನಿಧಿ 

Correction ತಿದ್ದುಪಡಿ 

Corrective Measures ಸುಧಾರಣಾಕ್ರಮಗಳು 
Correspond ಅನುರೂಪ, ಪತ್ರವ್ಯವಹಾರಮಾಡು 
Correspondence ಪತ್ರವ್ಯವಹಾರ 
Correspondent ಪ್ರತಿನಿಧಿ - 
Corresponding Entry ಅನುರೂಪ ನಮೂದು 
Corruption ಭ್ರಷ್ಟಾಚಾರ 

Cಂst ವೆಚ್ಚ 


32 ಬ್ಯಾಂಕಿಂಗ್‌ ಪದಕೋಶ 


Cost Analysis ವೆಚ್ಚ ವಿಶ್ಲೇಷಣೆ 

Cost and Freight ವೆಚ್ಚ ಮತ್ತು ಸಾಗಣೆ ಶುಲ್ಕ 
Cost Benefit Study ವೆಚ್ಚ ಲಾಭ ಅಧ್ಯಯನ 
Cost of Acquisition ಅಧಿಗ್ರಹಣ ವೆಚ್ಚ 
Cost of Living ಜೀವನವೆಚ್ಚ 

Cost of Production ಉತ್ಪಾದನಾವೆಚ್ಚ 

Cost, Insurance and Freight ವೆಚ್ಚ, ವಿಮೆ ಮತ್ತು ಸಾಗಣೆ ಶುಲ್ಕ 
Costing ವೆಚ್ಚನಿರ್ಧಾರ : | 
Cottage lca ಗುಡಿಕ್ಕೈಗಾರಿಕೆಗಳು 
Count ಲೆಕ್ಕಮಾಡು, ಗಣನೆ 

Counter ಮುಂಗಟ್ಟೆ 

Counter Check ಮರುತಾಳೆ 

Counter Claim ಪ್ರತಿದಾವೆ, ಪ್ರಶಿಕ್ಷೇಮು 
Counter Guarantee ಪ್ರತಿಜಾಮೀನು 
Counter Signature ಪ್ರತಿಸಹಿ 

Counterfeit Coin ಖೋಟಾನಾಣ್ಯ 
Counterfoil ಪ್ರತಿಹಾಳೆ 

Countermand ಪ್ರತ್ಯಾದೇಶ 

Country Exposure ದೇಶ ಯಣಾಂಶ 
Court Liquidation ನ್ಯಾಯಾಲಯದ ಮೂಲಕ ಪರಿಸಮಾಪನ 
Cover ರಕ್ಷೆ 

Cover Money ರಕ್ಷಾಧನ 

Cover Operation ರಕ್ಷಾಕಲಾಪ 

Cover to Cover ಆದ ೈ೦ತರಕ್ಷೆ 

Coverage ರಕ್ಷಾವ್ಯಾಪ್ತಿ, ಕಾರ್ಯಕ್ಷೇತ್ರ 
Covering Re ಆನರಣಿಶಿತ್ತ 

Creation of Charge ಭೋಜೆಯ ಸ ಸೃಷ್ಟಿ 
Credibility ವಿಶ್ವಾಸಾರ್ಹತೆ 

Credit ಉದರಿ, ಜಮೆ. ಧನಿಕೆ 

Credit Advice ಉದರಿ ಸೂಚನೆ 

Credit Balance ಉದರಿಶಿಲ್ಕು 


ಬ್ಯಾಂಕಿಂಗ್‌ ಪದಕೋಶ 


Credit Card ಉದರಿಕಾರ್ಡು 

Credit Crunch ಉದರಿ ಸಂಕಟ 

Credit Delivery System ಉದರಿ ಎತರಣಪದ್ಧತಿ 
Credit Deposit Ratio ಉದರಿ ಠೇವಣಿ ಅನುಪಾತ 
‘Credit Dispensation ಉದರಿ ವಿತರಣೆ 
Credit Entry ಜಮಾ ನಮೂದು 

Credit Exposure ಸಾಲವ್ಯಾಪ್ತಿ, ಯಣಾಂಶ 
Credit Gap ಉದರಿ ಅಂತರ 

- Credit Information ಉದರಿಮಾಹಿತಿ 
Credit Institution ಉದರಿಸಂಸ್ಥೆ 

Credit Instrument ಉದರಿಸಂಲೇಖ 
Credit Line ಯಣಸೀಮೆ 

Credit Management ಉದರಿ ವ್ಯವಸ್ಥಾಪನ 
Credit Off take ಉದರಿ ಉತ್ಥಾನ 

Credit Omnibus ಬಹೂದ್ದೇಶಿತ ಉದರಿ 
Credit Rating ಉದರಿ ಶ್ರೇಣಿ 

Credit Rationing ಉದರಿ ಪಡಿತರ 
Credit Scoring ಉದರಿ ಅಂಕಗಣನೆ 
Credit Slip ಉದರಿಚೀಟಿ 

Credit Squeeze ಉದರಿ ಸಂಕೋಚ 
Credit Status ಉದರಿ ಸ್ಥಾನ 


Credit Worthiness ಉದರಿಪಾತ್ರತೆ, ಉದರಿಯೋಗ್ಯತೆ 


Creditor ಸಾಲಿಗ 

Criminal Procedure ದಂಡಪ್ಪಕ್ರಿಯೆ 

Crisis Management ಸಂಕಟ ವ್ಯವಸ್ಥಾಪನ 

Cntenon ಮಾನದಂಡ, ನಿಕಷ 

Critical Accounts ಸಂಕಟಪೂರ್ಣಲೆಕ್ಕಗಳು 
Crop ಬೆಳೆ 

Crop Failure ಬೆಳೆವೈಫಲ್ಯ 

Crop Insurance ಬೆಳೆವಿಮೆ 

Crop Loan ಬೆಳೆಸಾಲ 


33 


34 ಬ್ಯಾಂಕಿಂಗ್‌ ಪದಕೋಶ 


Cropping Pattern ಫಸಲು ಪದ್ದತಿ ' 
Crore ಕೋಟಿ | 

Cross Border Trade ಗಡಿವ್ಯಾಪಾರ 
Cross Breed ಮಿಶ್ರತಳಿ 

Cross check ಅಡ್ಡತನಿಖೆ 

Cross Firing ಏಕಕಾಲಿಕ ಸೃಷ್ಟಿ ' 
Cross Referance ಪ್ರತ್ಯುಲ್ಲೇಖ 
Cross Selling ಮಿಶ್ರಮಾರಾಟ 
Crossed Cheque ರೇಖಿತ ಚೆಕ್‌ 
Crossing ರೇಖಣ 

Crude 01| ಕಚ್ಚಾತೈಲ 

Crystalised Debts ಸ್ಫುಟ ಯಣ 
Cultivable ಕೃಷಿಯೋಗ್ಯ 

Cultivated Area ಕೃಷಿಕ್ಷೇತ್ರ 
Cultivator ಕೃಷಿಕ, ಬೆಳೆಗಾರ 
Cumulative Deposit ಸಂಚಿತ ಠೇವಣಿ 
Curb ಪ್ರತಿಬಂಧ 

Currency ಚಲಾರ್ಥ 

Currency Chest ಚಲಾರ್ಥ ತಿಜೋರಿ 
Currency Inflation ಚಲಾರ್ಥ ಉಬ್ಬರ 
Currency Swap ಚಲಾರ್ಥವಿನಿಮಯ 
Current Account ಚಾಲ್ತಿಖಾತೆ 
Current Account Deficit ಚಾಲ್ತಿಖಾತೆ ಕೊರತೆ 
Current Assets ಪ್ರಚಲಿತ ಖಾತೆಗಳು 
Current Demand uಾಲಿಬೇಡಿಕೆ 
Current Deposits ಚಾಲ್ತಿಠೇವಣಿ 
Current Dues ಚಾಲ್ತಿ ಬಾಕಿ 

Current Financial Year ಚಾಲ್ತಿ ಹಣಕಾಸುವರ್ಷ 
Current Ratio ಚಾಲ್ತಿ ಅನುಪಾತ 
Cushion ಕುಶಲಾಸನ, ಸೌಲಭ್ಯಾಂಶ 
Cushion Period ಕೃಪಾವಧಿ 


ಬ್ಯಾಂಕಿಂಗ್‌ ಪದಕೋಶ 35 


Cushion Stock ಸೌಲಭ್ಯಾಂಶ ದಾಸ್ತಾನು 
Custodian ಅಭಿರಕ್ಷಕ, ಸುಫರ್ದುದಾರ 
Custody ಸುಫರ್ದು, ಅಧೀನ 

Custom ಸುಂಕ 

Custom Duty ಸೀಮಾಶುಲ್ಕ 
Customary ರೂಢಿಗತ 

Customer ಗ್ರಾಹಕ 

Customer Delight ಗ್ರಾಹಕ ಅತ್ಯಾನಂದ 
Customer Focus ಗ್ರಾಹಕ ಕೇಂದ್ರಿತ 
Customer Friendly ಗ್ರಾಹಕ ಸ್ನೇಹಿ 
Customer Service ಗ್ರಾಹಕ ಸೇವೆ 
Customise ಗ್ರಾಹಕೀಯಗೊಳಿಸು 

Cut ಕಡಿತ 

Cut Notes ತುಂಡುನೋಟುಗಳು 

Cut off Date ಅಂತಿಮ ದಿನಾಂಕ 
Cutoff Point ನಿರ್ದಿಷ್ಟಾಂಕ 

Cut Throat Competition ಕಠಿಣಸ್ಪರ್ಧೆ 
Cycle Period ಚಕ್ರಾವಧಿ 

Cyclical Growth ಚಕ್ರೀಯಪ್ರಗತಿ 


36 | ಬ್ಯಾಂಕಿಂಗ್‌ ಪದಕೋಶ 


Daily Allowance ದಿನಭತ್ಯೆ 

Daily Balance ದೈನಿಕಶಿಲ್ಕು 

Daily Report ದೈನಂದಿನ ವರದಿ 

Daily Routineದೈನಂದಿನ ಕಾರ್ಯ" 

Daily Wages ದಿನಗೂಲಿ 

Dairy ಹೈನುಗಾರಿಕೆ, ಕ್ಷೀರೋದ್ಯೋಗ 

1೩7೩೬೦ ಹಾನಿ, ನಷ್ಟಪರಿಹಾರ ' 

Dash ಅಡ್ಡಗೆರೆ 

Date ದಿನಾಂಕ 

Date of Acceptance ಸ್ವೀಕೃತಿ ದಿನಾಂಕ 
Date of Matunity ವಾಯಿದಾ ದಿನಾಂಕ, ಪರಿಪಕ್ಷತಾದಿನಾಂಕ 

DateStamp ದಿನಾ೦ಕ ಮುದ್ರೆ 

Dated ದಿನಾಂಕಿತ 

Day Book ರೋಜುಪುಸಕ 

Day to Day Business ದೈನ೦ದಿನ ವ್ಯವಹಾರ 

Days of Grace ಕೃಪಾದಿನಗಳು 

Dead Account ನಿಷ್ಕ್ರಿಯಖಾತೆ 

Dead Line ಅ೦ತಿಮಗಡುವು 

Dead Stock ನಿಷ್ಟಿಯ ದಾಸ್ತಾನು 

120೩! ವ್ಯಾಪಾರ 

Daler ವ್ಯಾಪಾರಿ, ವಿತರಕ 


ಬ್ಯಾಂಕಿಂಗ್‌ ಪದಕೋಶ 

Dealings ವ್ಯವಹಾರ 

Dear Money ದುರ್ಲಭಹಣ, ತುಟ್ಟಿಹಣ 
120೩/7955 Allowance ತುಟ್ಟಿಭತ್ಯೆ 

Death 80700 ಮರಣಸೌಲಭ್ಯ 

Debenture ಡಿಬೆಂಚರು 

Debit ಯಃಕಿಕೆ 

Debit Advice ಯಣಿಕೆ ಸೂಚನಾಪತ್ರ 

Debit Balance ಖುಣಿಕೆ ಶಿಲ್ಕು 

Debit Card ಹಣಿಕೆ ಕಾರ್ಡ್‌ 

Debt ಯಣ | | 

Debt Equity Ratio ಸಾಲಬ೦ಡವಾಳ ಅನುಪಾತ 
Debt Management ಯಣ ವ್ಯವಸ್ಥಾಪನ 
Debt Redemption ಯುಣವಿಮೋಚನ 

Debt Refinancing ಯಣಪುನರ್ಧನ 

Debt Relief Measures ಯಣಪರಿಹಾರ ಕ್ರಮಗಳು 
Debt Repudiation ಯಣನಿರಾಕರಣ 

Debt Rescheduling ಣಪುನರ್‌ನಿರ್ಧಾರ 
Debt Restructuring ಯುಣಪುನಾರಚನೆ 
Debt Service Ratio ಸಾಲಸೇವಾ ಅನುಪಾತ 
Debt Servicing ಯಣಸೇವೆ 

Debt Trap ಸಾಲದಸುಳಿ, ಯಮಣಶೂಲ 

Debtor ಸಾಲಗಾರ 

Deceased Depositor ದಿವ೦ಗತ ಠೇವಣಿದಾರ 
Decentralisation ವಿಕೇಂದ್ರೀಕರಣ 

Decimal ದಶಮಾಂಶ 

Decission Making ನಿರ್ಧಾರಕ್ತಿಯೆ 
Declarant ಘೋಷಣಕರ್ತ 


Declaration of Fidelity and Secrecy ವಿಶ್ವಾಸ ಮತ್ತು ಗೌಪ್ಯ ಘೋಷಣೆ 


Declaration of Solvency ಶೋಧನಸಾಮರ್ಥ್ಯ ಘೋಷಣೆ 
Declaratory Charge ಘೋಷಣಾತ್ಮಕ ಭೋಜೆ 
Declared Value ಘೋಷಿತಮೌಲ್ಯ 


38 ಬ್ಯಾಂಕಿಂಗ್‌ ಪದಕೋಶ 


Decline ಅಸ್ವೀಕಾರ, ನಕಾರ, ಪತನ 
Declining Price ಪತನಬೆಲೆ 

1೨00೦60 ಸಂಕೇತವಾಚನ 
Deconfirmation ವಡೇರ ರದ್ದು 
Decontrol ವಿನಿಯಂತ್ರಣ 

Decrease ಕಡಿಮೆ, ಇಳಿಕೆ 

Decree ಡಿಕ್ರಿ, ನ್ಯಾಯಾಜ್ಞೆ 

Decree Holder "ಡಕಿದಾರ 

Deduct ಕಡಿತ 

Deduction at Source ಮೂಲದಲ್ಲಿ ಕಡಿತ 
Deed ವಿಲೇಖ 

Deed of Assignment ನಿಯೋಜನಪತ್ರ 
Deed of Contract ಕರಾರುಪತ್ರ 
Deed of Lease ಗುತ್ತಿಗೆಪತ್ರ 

Deed ot Mortgage ಅಡಮಾನಪತ್ರ 
Deed of Partnership ಪಾಲುದಾರಿಕೆಪತ್ರ 
12006 of Sale ಮಾರಾಟಪತ್ರ 

Deed of Settlement ಇತ್ತ ೈರ್ಥಪತ್ರ 
Deed of Transfer ವರ್ಗಾವಣೆಪತ್ರ 
Deep Market ಸುದೃಢ ಮಾರುಕಟ್ಟೆ 
Deepening of Capital ಬ೦ಡವಾಳ ವೃದ್ಧಿ 
Defaced Coin ವಿರೂಪಿತ ನಾಣ್ಯ 
Default ವೈಫಲ್ಯ, ವ್ಯತಿಕ್ರಮ, ಬಾಕಿ 
Default in ಸರ ಪಾವತಿಬಾಕಿ 
Defaulter ಬಾಕಿದಾರ, ಸುಸ್ತಿದಾರ 
Defective ದೋಷಪೂರ್ಣ 

Defence Fund ರಕ್ಷಾನಿಧಿ 

Defendant ಪ್ರತಿವಾದಿ 

Deferred ಅಸ್ಥಗಿತ 

Deferred Dividend ಅಸ್ಥಗಿತ ಲಾಭಾಂಶ 
Deferred Expenditure ಅಸ್ಥಗಿತ ಖರ್ಚು 


ಬ್ಯಾಂಕಿಂಗ್‌ ಪದಕೋಶ 

Deferred Payment ಅಸ್ಥಗಿತ ಪಾವತಿ 
Defiance ಅವಜ್ಞೆ, ಅಲಕ್ಷ್ಯ 
Deficiency ಕೊರತೆ, ಕಡಿಮೆ 
Deficiency Account ಅಪೂರ್ಣಖಾತೆ 


Deficit ಕೊರತೆ 

Deficit Financing ಕೊರತೆ ವಿತ್ತವ್ಯವಸ್ಥೆ 
Deflation ಹಣಇಳಿತ 

Defraud ವಂಚಿಸು 


Defunct Institution ನಿಷ್ಟಿಯ ಸಂಸ್ಥೆ 

Degree of Credibility ವಿಶ್ವಸನೀಯತಾಸ್ತರ 
Delayed Payment ವಿಲಂಬಿತ ಪಾವತಿ 
Delayed Proposal ವಿಲಂಬಿತ ಪ್ರಸ್ತಾವ 
Delegate ಪ್ರತಿನಿಧಿ 

Delegation of Powers ಅಧಿಕಾರ ನೀಡಿಕೆ 
Deletion ವಿಲೋಪನ, ತೆಗೆದುಹಾಕು 
Deliberation ಪರ್ಯಾಲೋಚನೆ 

Delight ಆನಂದ, ಹರ್ಷ 

Delivery ವಿತರಣೆ 

Delivery Noteಿತರಣಾಪತ್ರ 

Demand ಬೇಡಿಕೆ, ತಗಾದೆ 

Demand Bill sಗಾದೆಹುಂಡಿ 

Demand Draft ತಗಾದೆ ಡ್ರಾಫ್ಟ್‌ 

Demand Loan ತಗಾದೆಸಾಲ 

Demand Note ವಚನಪತ್ರ 

Demand Price ವಚನದರ 

Demand Promisory Note ತಗಾದೆ ವಚನಪತ್ರ 
Demarcation ಸೀಮಾಂಕನ 

Demat Account ಅಮೂರ್ತ ಖಾತೆ 
Dematerialisation ಅಮೂರ್ತೀಕರಣ, ಅಭೌತಿಕೀಕರಣ 
Dematerialised Form ಅಮೂರ್ತೀಕೃತ ರೂಪ 
Demi Official Letter ಅರೆಸರಕಾರಿಪತ್ರ 


40 


Demonetisation ವಿಮುದ್ರೀಕರಣ, ಅನಾಣ್ಣೀಕರಣ 
: Demotion ಪದಾವನತಿ, ಹಿಂಬಡ್ತಿ 
Demurrage ವಿಳಂಬಶುಲ್ಕ 
Denationalisisation ಅರಾಷ್ಟೀಕರಣ 
Denomination ಮೌಲ್ಯವರ್ಗ 
Denotification ಅಧಿಸೂಚನೆ ರದ್ದು 
Density of Population ಜನಸಂಖ್ಯಾಸಾಂದ್ರತೆ 
Dೀe-obligation ದಾಯಿತ್ವ ಸಮಾಪ್ತಿ 
Department ವಿಭಾಗ 

Dependants ಆಶ್ರಿತರು 

Depletion ರಿಕ್ತತೆ, ಹ್ರಾಸ 

Deployment ನಿಧಿವಿತರಣೆ 

Depopulation ಜನಸಂಖ್ಯಾಹ್ರಾಸ 

Deposit ಠೇವಣಿ 

Deposit at Call ಕರೆಠೇವಣಿ 


ಬ್ಯಾಂಕಿಂಗ್‌ ಪದಕೋಶ 


Deposit at Short Notice ಅಲ್ಪಕಾಲಿಕ ಮುನ್ಸೂಚನಾ ಠೇವಣಿ 


Deposit Erosion ಠೇವಣಕಿಪ್ರಾಸ 
Deposit Insurance ಠೇವಣಿವಿಮೆ 
Deposit Linked ಠೇವಣಿಸಂಬದ್ಧ 
Deposit Mix ಠೇವಣಿಮಿಶ್ರಣ 

Deposit of Title Deeds ಹಕ್ಕುಪತ್ರಗಳ ಠೇವಣಿ 
Deposit Shp ಶೇವಣಿಚೀಟಿ 
Depositor ಠೇವಣಿದಾರ 

Depository ಭಂಡಾರ 

Depreciation ಸವಕಳಿ 

Depreciation Cost ಸವಕಳಿವೆಚ್ಚ 
Depreciation Fund ಸವಕಳಿನಿಧಿ 
Depreciation Reserve ಸವಕಳಿಮೀಸಲು 
Depression ಆರ್ಥಿಕಮುಗ್ಗಟ್ಟು 
Deputation ಪ್ರತಿನಿಯುಕ್ತಿ 

Deputy ಉಪ 


ಬ್ಯಾಂಕಿಂಗ್‌ ಪದಕೋಶ 


Deregulation ಅನಿಯಂತ್ರಣ 

Denvative ವ್ರತ್ತನ್ನ 

Design ವಿನ್ಯಾಸ 

Designate ನಿಯುಕ್ತಿ 

Designation ಪದನಾಮ 

Desirable ಅಪೇಕ್ಷಿತ 

Destination ಗುರಿ 

Destruction ವಿನಾಶ 

Deterioration ಹದಗೆಡು, ಕ್ಷಯಿಸು 
Devaluation ಅಪಮೌಲ್ಯ 

Developed Country ಅಭಿವೃದ್ಧಿದೇಶ 
Developer ಅಭಿವ ೈದ್ದಿದಾರ 

Developing Country ಅಭಿವ, 1೫003 
Deviation ವಿಚಲನೆ . 

Diagram ರೇಖಾಕೃತಿ, ನಕ್ಷೆ 

Diansing ದೈನಿಕೀಕರಣ 

Differential Rate of Interest ಎಭಿನ್ನಬಡ್ಡಿದರ, ಭಿನ್ನಕಬಡ್ಡಿದರ 
Direct ನೇರ, ಪ್ರತ್ಯಕ್ಷ 

Direct Appointment ನೇರನೇಮಕಾತಿ 
Direct Financing ನೇರವಿತ್ತಪೋಷಣೆ 
Direct Grant ನೇರ ಅನುದಾನ 
Direction ನಿರ್ದೇಶನ 

Directive ನಿರ್ದೇಶ 

Directive Principles ನಿರ್ದೇಶಕತತ್ತ್ವಗಳು 
Directorate ನಿರ್ದೇಶನಾಲಯ 
Disability ದೌರ್ಬಲ್ಯ 

Disadvantage ಪ್ರತಿಕೂಲತೆ, ಅನನುಕೂಲತೆ 
Disallow ನಿರಾಕರಿಸು ' 

Disapproval ಅಸ್ವೀಕಾರ, ನಿರನುಮೋದನೆ 
Disaster ಟಾಬೂ! ಆಪತ್ತು ಸ ವ್ಯವಸ್ಥಾಪನ 
Disburse ಬಟವಾಡೆ 


4,1 


42 ಬ್ಯಾಂಕಿಂಗ್‌ ಪದಕೋಶ 


Discharge ವಿಮುಕ್ತಿ 

Disciplinary Action ಶಿಸುಕ್ರಮ 
Disciplinary Proceedings ಶಿಸುಕ್ರಮನಡಾವಳಿ 
Disclose ಪ್ರಕಟಿಸು 

Disclosure ಪ್ರಕಟಣೆ 

Discomfort Allowance ಆಯಾಸಭತ್ಯೆ 
Discount ವಟ್ಟಾ, ಸೋಡಿ 

Discrepancy ಎಸ೦ಗತಿ, ವ್ಯತ್ಯಾಸ, ಅಸಾ೦ಗತ್ಯ 
Discretion ವಿವೇಚನೆ 

Discretionary Power ವಿವೇಚನಾಧಿಕಾರ 
Discrimination ತಾರತಮ್ಯ 
Discnminatory Duty ವಿಭೇದಕ ಸುಂಕ 
Disequilibrium ವಿಸಂತುಲನ 

Disguised unemployment ಪ್ರಚ್ಛನ್ನ ನಿರುದ್ಯೋಗ 
Dishonour ಅಸ್ವೀಕಾರ 

Disintermediation ಮಧ್ಯವರ್ತಿರಾಹಿತ್ಯ 
Dismissal ಪದಚ್ಕತಿ 

Disobedience ಅವಿಧೇಯತೆ 

Disorder ಅವ್ಯವಸ್ಥೆ 

Disparity ಅಸಮಾನತೆ 

Dispatch ಬಟವಾಡೆ 

Dispensation ವಿನಿಯೋಗ 

Disposal ವಿಲೇವಾರಿ 

Dispurse ಚದುರು 

Dispute ವಿವಾದ 

Disqualification ಅನರ್ಹತೆ 

Dissolution ವಿಸರ್ಜನೆ, ವಿಘಟನೆ 

Distress Sale ಸಂಕಟಮಾರಾಟ 

Distributor ವಿತರಕ 

District Credit Plan ಜಿಲ್ಲಾ ಉದರಿಯೋಜನೆ 
District Industries Centre ಜಿಲ್ಲಾ ಕೈಗಾರಿಕಾಕೇಂದ್ರ 


ಬ್ಯಾಂಕಿಂಗ್‌ ಪದಕೋಶ 


Diversification ವಿವಿಧೀಕರಣ 

Diversified Purposes ವಿವಿಧೋದ್ದೇಶ 

Diversion Order ಮಾರ್ಗಾ೦ತರ ಆದೇಶ 

Dividend ಲಾಭಾಂಶ 

Division ವಿಭಾಗ 

Division of Labour ಶ್ರಮವಿಭಜನೆ 

Dock ಹಡಗುಕಟ್ಟೆ 

Document ದಸ್ತಾವೇಜು 

Document of Title ಹಕ್ಕುಪತ್ರ 

Documentary Credits ದಸ್ಕೈವೇಜಾಧಾರಿತ ಉದರಿ 

Documentation ದಸ್ತಾವೇಜೀಕರಣ 

Domestic ದೇಶೀಯ 

Domestic Bill ದೇಶೀಯಹುಂಡಿ 

Domestic Consumption ದೇಶೀ ಬಳಕೆ 

Domicile ವಾಸಸ್ಥಳ 

Donated Stock ದೇಣಿಗೆ ದಾಸ್ತಾನು 

Donation ದೇಣಿಗೆ 

Dಂnee ದಾನಗ್ರಾಹಿ 

Donor ದಾನಿ 

| Dormant Account ನಿಷ್ಕ್ರಿಯ ಖಾತೆ 
Double Benefit ಇಮ್ಮಡಿಸೌಲಭ್ಯ 

Double Entry ದ್ವಿನಮೂದು 

Doubtful Debts ಸ೦ಂದೇಹಾಸ್ಪದಸಾಲ 

Down Payment ತತ್ಕಾಲೀನ ಪಾವತಿ 

Downward Trend ಇಳಿಕೆ ಪ್ರವೃತ್ತಿ 

Draft ಲೇಖರೂಪ, ಕರಡು, ಡ್ರಾಫ್ಟು 

Draft Paper ಕರಡುಪತ್ರ 

Draw ಹಿ೦ಪಡೆ 

Drawback ತೆರಿಗೆ ವಾಪಸಾತಿ 

Drawee ಗಹೀತ 

Drawer ರಚಕ 


43 


44 ಬ್ಯಾಂಕಿಂಗ್‌ ಪದಕೋಶ 


Drawing Limit ಮೀರೆಳೆತದ ಮಿತಿ 
Drawing Power ಮೀರೆಳೆತ ಶಕ್ತಿ 
Drawings ಪಡೆದ ಮೊಬಲಗು 

Drip Irngation ಹನಿ ನೀರಾವರಿ 

Drive ಅಭಿಯಾನ 

Driving License ವಾಹನ ಪರವಾನಗಿ 

Drop Box ಸಂಗ್ರಹಪೆಟ್ಟಿಗೆ 
Drought Prone Area ಬರಗಾಲಪೀಡಿತ ಪ್ರದೇಶ 
Dry Farming ಒಣಬೇಸಾಯ, ಶುಷ್ಕ ಕೃಷಿ 
Dry Land ಶುಷ್ಕಭೂಮಿ 

Drying Yard ಅಂಗಳ, ಕಣ 

Dual Control ದ್ಲಿಮುಖ ನಿಯಂತ್ರಣ 

Dual Policy ದ್ವಿಮುಖನೀತಿ 

Due Date ವಾಯಿದಾದಿನಾಂಕ 

Due Debt ಬಾಕಿಯಣ 

Duly ಯಥಾವಿಧಿ. ಯಥೋಚಿತ 

Duly Signed ಯಥೋಚಿತವಾಗಿ ಸಹಿಮಾಡಿದ 
Duplicate ನಕಲು, ಯಥಾಪ್ರತಿ 

Durability ಬಾಳಿಕೆ 

Duration ಅವಧಿ 

Duty ಕರ್ತವ್ಯ, ಸುಂಕ 

Duty Drawback Schemeಸುಂಕ ಮರುಪಾವತಿ ಯೋಜನೆ 
Duty Free ಶುಲ್ಕಮುಕ್ತ 

| Dynamic Market ಗತಿಶೀಲಮಾರುಕಟ್ಟೆ 


೦೦೦: . 


ಬ್ಯಾಂಕಿಂಗ್‌ ಪದಕೋಶ 4೮ 


E- Cheque ವಿ- ಚೆಕ್ಕು 

E- Commerce ವಿ-ವಾಣಿಜ್ಯ 

E- Governance ವಿ-ಆಡಳಿತ 

E- Mail ವಿ-ಅಂಚೆ 

Earmarked ನಿರ್ದಿಷ್ಟ ಉದ್ದಿಷ್ಟ 

Earned Leave ಗಳಿಕೆ ರಜೆ 

Eamest Money ಸತ್ಯಂಕಾರಹಣ, ಶ್ರಧ್ಧಾಧನ 
Earning Capacity ಸಂಪಾದನ ಸಾಮರ್ಥ್ಯ 
Eaming Member ಸಂಪಾದನ ಸದಸ್ಯ 
Easement ಅನುಭೋಗದಹಕ್ಕು 

Easily Realisable ಸುಲಭವಾಗಿ ವಸೂಲಿಯಾಗಬಲ್ಲ 
Econometncs ಅರ್ಥಮಿತಿ 

Economic Activity ಆರ್ಥಿಕ ಚಟುವಟಿಕೆ 
Economic Affairs ಆರ್ಥಿಕವ್ಯವಹಾರ 
Economic Crisis ಆರ್ಥಿಕ ಸಂಕಟ 
Economic Crunch ಆರ್ಥಿಕಬಿಕ್ಕಟ್ಟು 
Economic Data ಆರ್ಥಿಕ ದತ್ತಾಂಶ 
Economic Depression ಆರ್ಥಿಕ ಕುಸಿತ 
Economic Development ಆರ್ಥಿಕ ಅಭಿವೃದ್ಧಿ 
Economic Discrimination ಆರ್ಥಿಕ ಭೇದಭಾವ 
Economic Efhciency ಆರ್ಥಿಕ ದಕ್ಷತೆ 


ಆ 


46 ಬ್ಯಾ೦ಕಿ೦ಗ್‌ ಪದಕೋಶ 


Economic Effort ಆರ್ಥಿಕಪ್ರಯತ್ನ 

Economic Equality ಆರ್ಥಿಕಸಮಾನತೆ 

Economic Phenomenon ಆರ್ಥಿಕಘಟನೆ 
Economic Survey ಆರ್ಥಿಕ ಸರ್ವೇಕ್ಷಣೆ 
Economic Viability ಆರ್ಥಿಕ ಕ್ಷಮತೆ 
Economics ಅರ್ಥಶಾಸ್ತ್ರ 

Economics ofthe ಡುಂ ಯೋಜನಾ ವಿತ್ತವಿಧಿ 
Economist ಅರ್ಥಶಾಸ್ತ್ರಜ್ಞ 

Economy Cut ಮಿತ್ಯ ಯ 

Economy ಅರ್ಥವ (ವಸ್ಥೆ 

Edible O11 ಖಾದ್ಯತೈಲ 

Edition ಪರಿಷ್ಕರಣೆ, ಆವೃತ್ತಿ 

Editor ಸಂಪಾದಕ 

Effective Control ಪರಿಣಾಮಕಾರಿ ನಿಯಂತ್ರಣ 
Effective Date ಜಾರಿ ದಿನಾಂಕ .. 

Effects not Cleared ಜಮಾವಣೆಗಳು ವಸೂಲಿಯಾಗಿಲ್ಲ 
Efficiency ಕಾರ್ಯಕುಶಲತೆ 

Effigy ಬಿಂಬ, ಪ್ರತಿಕೃತಿ 

Either or Survivor ಇಬ್ಬರಲ್ಲೊಬ್ಬರು ಅಥವಾ ಬದುಕಿ ಉಳಿದವರು 
Elastic ಸ್ಥಿತಿಸ್ಥಾಪಕ 

Elastic money ಅನುಸರಣಶೀಲ ಹಣ' 

Electronic Clearing System[ECS] ವಿದ್ಯುನ್ಮಾನ ತೀರುವಳಿ ಪದ್ಧತಿ 
Electronic Equipment ವಿದ್ಯುನ್ಮಾನ ಸಾಮಗ್ರಿ 
Elementary Analysis ಪ್ರಾಥಮಿಕ ವಿಶ್ಲೇಷಣೆ 
Eligbilty ಅರ್ಹತೆ 

Eligibility Cnteria ಅರ್ಹತಾಮಾನದಂಡ 
Ehgibilhty Test ಅರ್ಹತಾಪರೀಕ್ಷೆ 

Eligible Papers ಅರ್ಹಪ್ರಪತ್ರ 

Embargo ಆಮದು ನಿಷೇಧ 

Emblem ಪ್ರತೀಕ, ಚಿಹ್ನೆ 

Embossing ಉಬ್ಬಚ್ಚುಮಾಡು 


ಬ್ಯಾಂಕಿಂಗ್‌ ಪದಕೋಶ 47 


Emergency Credit ತುರ್ತುಉದರಿ 
Emerging Technology ನೂತನ ತಂತ್ರಜ್ಞಾನ 
Emigration ಉತ್ಪವಾಸ. ಮೇಲುವಲಸೆ 
Emoluments ಪರಿಲಬ್ಬಿ 

Empanelment ಅಧಿಕೃತಪಟ್ಟಿಗೆ ಸೇರ್ಪಡೆ 
Employed ನಿಯೋಜಿತ 

Employer ಉದ್ಯೋಗದಾತ 

Employment Guarantee ಉದ್ಯೋಗ ಖಾತರಿ 
Employment Potential ಉದ್ದೋಗಕ್ಷಮತೆ 
Employment Prospects ಉದ್ಯೋಗ ಸಾಧ್ಯತೆ 
Empower ಸಬಲೀಕರಣ 

Encashable ನಗದೀಕರಣಾರ್ಹ 

Encashment ನಗದೀಕರಣ 

Enclosure ಅನುಬಂಧ,ಅಡಕ, ಲಗತ್ತು 
Encoding ಸಂಕೇತೀಕರಣ, ಗೂಢಲಿಪೀಕರಣ 
Encumberance ಯಣಭಾರ, ಪೂರ್ವಾಧಿ 

End Money ಉದ್ದಿಷ್ಟಧನ 

End Product ಅಂತಿಮ ಉತ್ಪನ್ನ 

End Result ಅಂತಿಮ ಫಲಿತಾಂಶ 

End Use soತ್ಯೋಪಯೋಗ, ಅಂತಿಮಬಳಕೆ 
Endeavour ಉದ್ಯಮ 

Endogenous ಅಂತರ್ಜಾತ 

Endorsement ಹಿಂಬರಹ 

Endorsement Confirmed ಹಿಂಬರಹ ಸ್ಥಿರೀಕರಿಸಿದೆ 
Endorsement in Blank ಖಾಲಿಹಿಂಬರಹ 
Endorsement in Full ಪೂರ್ಣಹಿ೦ಬರಹ 
Endorsement Irregular ಹಿ೦ಬರಹ ಕ್ರಮಬದ್ಧವಲ್ಲ 
Endorser ಹಿಂಬರಹಗಾರ 

Endowment ದತ್ತಿ 

Enfacement ಮುಖಬರಹ 

Enforcement ಪ್ರವರ್ತನ 


48 ಬ್ಯಾಂಕಿಂಗ್‌ ಪದಕೋಶ 


Engagement ನಿಯುಕ್ತಿ 
Enhancement ವರ್ಧನ, ಹೆಚ್ಚಳ . 
Enlarged ವಿಕಸಿತ 

Enquiry ವಿಚಾರಣೆ 

Enquiry Counter ವಿಚಾರಣಾ ಮುಂಗಟ್ಟೆ 
Enrolment ಹೆಸರು ನೋಂದಣಿ 
Enterpreneur ಉದ್ಯಮಿ 

Enterprise ಉದ್ಯಮ 

Enterprise Zone ಉದ್ಯಮ ವಲಯ 
Entertainment ಮನೋರಂಜನೆ 
111110 ಪಾತ್ರ | 
Entitlement ಪಾತ್ರತ್ವ 

Entity ಸಂಸ್ಥೆ 

‘Entrust ವಹಿಸು 

Entry ನಮೂದು, ಪ್ರವೇಶ 
Environment ಪರಿಸರ 

Equal Pay ಸಮಾನವೇತನ 

Equated Monthly Installments ಸಮಮಾಸಿಕ ಕಂತುಗಳು 
Equation ಸಮೀಕರಣ 

Equilibrium Price ಸಾಮ್ಯಬೆಲೆ 
Equipment ಸಾಮಗ್ರಿ 

Equipment Finance ಉಪಸ್ಕರವಿತ್ತ 
Equitable ಸಾಮ್ಯ 

Equitable Mme ಸಾಮ್ಯ ಅಡಮಾನ 


Equity ಸಾಮ್ಯಷೇರು 
Erosion i: 
Erratic Trend ಅನಿಶ್ಚಿತಸ್ಥಿತಿ 


Erratic ಯದ್ವಾತದ್ವಾ 

[1701 of Commission ಯೋಗದೋಷ 
Error of Omission ಲೋಪದೋಷ 
Error ತಪ್ಪು, ದೋಷ 


ಬ್ಯಾಂಕಿಂಗ್‌ ಪದಕೋಶ 
Escalation ವೃದ್ಧಿ ' 

Escape 801106 ವಿಮುಕ್ತಾವಧಿ 

Escort ರಕ್ಷಾಬಲ 

Establishment ಸ್ಥಾಪನೆ 
Establishment Charges ಮನೆವಾರ್ತೆಖರ್ಚು 
Estate ಸಂಪದ 

Estate Department ಸಂಪದವಿಭಾಗ 
Estimate ಅಂದಾಜು 

Estoppel ಪ್ರತಿಬಂಧ 

Etc (Etcetera) ಇತ್ಯಾದಿ, ಮುಂತಾದ 
Evaluation ಮೌಲ್ಯಮಾಪನ 

Evasion ವಂಚನೆ 

Evasion of Tax ತೆರಿಗೆವಂಚನೆ 

Even Scrips ಸಮಷೇರು 

Evening Shift ಸಂಜೆಯ ಪಾಳಿ 
Evidence ಸಾಕ್ಷಿ 

Ex Advice ತಿಳಿವಳಿಕೆಪತ್ರರಹಿತ 

Ex Employee ಮಾಜಿ ಉದ್ಯೋಗಿ 

Ex gratia ಅನುಗಹನಿಧಿ 

Ex Officio ಪದನಿಮಿತ್ತ ' 

Ex Parte ಏಕಪಕ್ಷೀಯ 

Ex Servicemen ಮಾಜಿಸೈನಿಕ 
Exceptional ಅಪವಾದಾತ್ಮಕ 

Excess Capacity ಅಧಿಕಸಾಮರ್ಥ್ಯ 
Excess Grant ಅಧಿಕದಾನ 

Excess ಹೆಚ್ಚುವರಿ, ಅಧಿಕ 

Excess Provision ಹೆಚ್ಚುವರಿ ಮುನ್ನೇರ್ಪಾಟು 
Excess Reserves ಹೆಚ್ಚುವರಿ ಮೀಸಲು 
Excess Supply ಹೆಚ್ಚುವರಿಪೂರೈಕೆ 
Exchange ವಿನಿಮಯ 


Exchange at a Discount ವಟಾಯಿತದರದಲ್ಲಿ ವಿನಿಮಯ 


49 


50 ಬ್ಯಾಂಕಿಂಗ್‌ ಪದಕೋಶ 


Exchange at a Premium ಅಧಿಮೌಲ್ಯದರದಲ್ಲಿ ವಿನಿಮಯ 
Exchange at Par ಸಮಮೌಲ್ಯದರದಲ್ಲಿ ವಿನಿಮಯ 
Exchange Rate ವಿನಿಮಯದರ 

Exchange Ratio ವಿನಿಮಯ ಅನುಪಾತ 
Exchangeability ವಿನಿಮಯಶೀಲತೆ 
Exchequer ರಾಜ್ಯಕೋಶ 

Excise Duty ಅಬಕಾರಿಸುಂಕ 

Execution of Deed ಪತ್ರನಿಷ್ಟಾದನ 
Execution ಕಾರ್ಯಾನ್ವಯನ 

Executive Authonty ಕಾರ್ಯಕಾರಿ ಪ್ರಾಧಿಕಾರ 
Executive Committee ಕಾರ್ಯಕಾರಿ ಸಮಿತಿ 
Executive Director ಕಾರ್ಯಕಾರಿ ನಿರ್ದೇಶಕ 
Executor ಕಾರ್ಯನಿರ್ವಾಹಕ 

Exemption ವಿನಾಯಿತಿ 

Exercise ಅಭ್ಯಾಸ 

Exhaustive List ಪರಿಪೂರ್ಣಪಟ್ಟಿ, ಪರ್ಯಾಪ್ರಪಟ್ಟಿ 
Exhibit ಪ್ರದರ್ಶಕ 

Exigency ಅನಿವಾರ್ಯತೆ 

Existing ಪ್ರಸ್ತುತ, ಪ್ರಚಲಿತ 

Exit Load ನಿವೃತ್ತಿಭಾರ 

Expansion ವಿಸರಣೆ 

Expectation ನಿರೀಕ್ಷೆ 

Expedient ಸಮಯೋಚಿತ, ಅನುಕೂಲಕರ 
Expedient Fund ಯಥೋಚಿತನಿಧಿ 

Expend ಖರ್ಚುಮಾಡು 

Expenditure ಖರ್ಚು 
Experimental Farming ಪ್ರಾಯೋಗಿಕ ಕೃಷಿ 
Expert Opinion ತಜ್ಞ ಅಭಿಪ್ರಾಯ 
Expertise ತಜ್ಞತೆ, ಪರಿಣತಿ 

Expired ವಾಯಿದೆ ಮುಗಿದ 

Expiry ಸಮಾಪ್ತಿ, ಮುಕ್ತಾಯ 


ಬ್ಯಾಂಕಿಂಗ್‌ ಪದಕೋಶ 


Explanation ವಿವರಣೆ 
Exphat ಸ್ಪಷ್ಟ, ವಿಶದ 


Exploratory ಶೋಧನೀಯ, ವಿಚಾರಣೀಯ 


Explosive Growth ವ್ಯಾಪಕ ಪ್ರಗತಿ 
Export Bill ರಫ್ತುಹುಂಡಿ 

Exporter ರಫ್ತುದಾರ 

Export ರಫ್ತು 

Exposure Limit ಸಾಲಮಿತಿ 
Exposure Norms ಸಾಲಸೂತ್ರಗಳು 
Extant Guidelines ಪ್ರಚಲಿತ ನಿರ್ದೇಶನ 
Extant ಚಾಲ್ತಿ, ಹಾಲಿ 

Extension ವಿಸ್ತರಣೆ 

Extemal Affairs ವಿದೇಶವ್ವವಹಾರ 
External Audit ಬಾಹ್ಯ ಲೆಕ್ಕಪರಿಶೋಧನೆ 
Extema! Bill ವಿದೇಶಿಹು೦ಡಿ 

External Debt ವಿದೇಶಿ ಸಾಲ 
Extermal Market ವಿದೇಶಿ ಮಾರುಕಟ್ಟೆ. 


Extemal Value ಬಾಹ್ಯಮೌಲ್ಯ 
Extinction of Liability ಹೊಣೆಸಮಾಪ್ತಿ 
Extra Budgetary ಬಜೆಟೇತರ 


Extra Dividend ಪ್ರತ್ಯೇ ಲಾಭಾಂಶ 
Extra Grant ಪ್ರತ್ಯೇಕ ಅನುದಾನ 

Extra ordinary ಅಸಾಮಾನ್ಯ, ಅಸಾಧಾರಣ 
Extrapolation ಬಹಿರ್ಗಣಿತ, ಹೊರಲೆಕ್ಕ 
Extract ಸಾರಾಂಶ, ಉದ್ದರಣ 


೮1 


೦೦೦ 


೮೦ ಬ್ಯಾಂಕಿಂಗ್‌ ಪದಕೋಶ 


Face Value ಮುಖಮೌಲ್ಯ, ಮುಖಬೆಲೆ 
Facilitation ಸುಲಭಸೌಕರ್ಯ 
Facilitator ಸೌಲಭ್ಯಕಾರ 

Facility ಸೌಲಭ ಸೌಕರ್ಯ 
Facsimile Signature ಪ್ರತಿಕೃತಿಸಹಿ 
Fact Finding ಸತ್ಯಶೋಧನೆ 

Factor ಅಂಶ 

Factoring ಯಣಾಭಿಕರಣ 

Factory ಕಾರಖಾನೆ 

Factual Data ಸತ್ಯಾಂಶ 

Faculty ಬೋಧಕ 

Failed Well ವಿಫಲಬಾವಿ 

Failure of Crop ಬೆಳೆಹಾನಿ 

Fair Copy ಶುದ್ದಪ್ರತಿ, ಜೊಕ್ಕಪ್ರತಿ 

Fair Means ನ್ಯಾಯಮಾರ್ಗ 

Fair Practice Code ಉತ್ತಮ ವ್ಯವಹಾರ ಸಂಹಿತೆ 
Fair Price Shop ನ್ಯಾಯಬೆಲೆ ಅಂಗಡಿ 
Fake Document ಖೋಟಾ ದಸ್ತಾವೇಜು 
Fallow Land ಬ೦ಜರುಭೂಮಿ 

False Account ಸುಳ್ಳುಖಾತೆ 

False Evidence ಸುಳ್ಳುಸಾಕ್ಷಿ 


ಬ್ಯಾಂಕಿಂಗ್‌ ಪದಕೋಶ ೮3 


Famine Relief ಬರಪರಿಹಾರ 

Far East ದೂರಪೂರ್ವ 

Farm ಕೃಷಿ 

Farm Products ಕೃಷಿ ಉತ್ಪನ್ನ 

Farm 1೩000151105 ಕೃಷಿಅವಶ್ಯಕತೆಗಳು 
Farmer ರೈತ, ಕೃಷಿಕ 

Farming ಬೇಸಾಯ 

Fate ಪಾಡು, ವಿಧಿ, ಗತಿ 

Fate Memo ಪಾಡು ಜ್ಞಾಪನಪತ್ರ 
Fate of Cheque ಚೆಕ್‌ನ ಪಾಡು 
Fault ತಪ್ಪು ದೋಷ 

Faulty ದೋಷಪೂರ್ಣ 

Favour ಪರವಾಗಿ, ಪಕ್ಷಪಾತ 
Favourable ಅನುಕೂಲಕರ 
Favourable Terms ಅನುಕೂಲಕರ ಷರತ್ತು 
Fax ಪಡಿಯಚ್ಚು 

10851011101 ಕಾರ್ಯಸಾಧ್ಯತೆ 
Federation ಮಹಾಸ೦ಘ, ಒಕ್ಕೂಟ 
Federal Finance ಒಕ್ಕೂಟ ಹಣಕಾಸು 
Feedback ಪ್ರತಿಪುಷ್ಟಿ, ಪರ್ಯಾವರ್ತನೆ, ಮರುಮಾಹಿತಿ 
Fees ಶುಲ್ಕ 

Felicitation ಅಭಿನಂದನೆ 
Fellowship ಸಹಭಾಗಿತ್ವ ಸೌಹಾರ್ದ 
Fence ಬೇಲಿ 

Fertile Land ಫಲವತ್ತಾದ ಭೂಮಿ 
Fertilizer ರಸಗೊಬ್ಬರ 

Festival Advance ಹಬ್ಬದ ಮುಂಗಡ 
Fictitious ಅವಾಸ್ತವಿಕ, ಕಾಲ್ಪನಿಕ 
Fidelity Guarantee ವಿಶ್ವಸನೀಯ ಜಾಮೀನು 
Fiduciary ನ್ಯಾಸಾತ್ಮಕ 

Field Officer ಕ್ಷೇತ್ರಾಧಿಕಾರಿ 

Field Work ಕ್ಷೇತ್ರಕಾರ್ಯ 


೮4 
Field ಕ್ಷೇತ್ರ 

Field Study ಕ್ಷೇತ್ರಾಧ್ಯಯನ 

Field Work ಕ್ಷೇತ್ರಕಾರ್ಯ 

Figure ಸಂಖ್ಯೆ 

File ಕಡತ 

Final Accounts ಅಂತಿಮ ಲೆಕ್ಕ 

Final Adjustment ಅಂತಿಮ ಹೊಂದಾಣಿಕೆ 
Finance ಹಣಕಾಸು, ವಿತ್ತ 

Financial Prudence ಆರ್ಥಿಕ ವಿವೇಕ 
Financial Aid ಆರ್ಥಿಕ ಸಹಾಯ 
Financial Inclusion ಆರ್ಥಿಕಸೇರ್ಪಡೆ 
Financial Intermediary ಆರ್ಥಿಕಮಧ್ಯಸ್ಥ 
Financial Liberalisation ಆರ್ಥಿಕ ಉದಾರೀಕರಣ 
Financial Outgo ಆರ್ಥಿಕ ಖರ್ಚು 
Financial Outlay ಆರ್ಥಿಕ ಪರಿವ್ಯಯ 
Financial Penalty ಆರ್ಥಿಕದಂಡ 
Financial Procedure ಆರ್ಥಿಕ ಕ್ರಿಯಾವಿಧಿ 
Financial Review ಆರ್ಥಿಕಸಮೀಕ್ಷೆ 
Financial Sanction ಆರ್ಥಿಕಮಂಜೂರಾತಿ 
Financial Sanctions ಆರ್ಥಿಕಪ್ರತಿಬಂಧ 
Financial Year ಆರ್ಥಿಕವರ್ಷ 

Financing ವಿತ್ತಪೋಷಣೆ 


ಬ್ಯಾಂಕಿಂಗ್‌ ಪದಕೋಶ 


Financing Sector Reforms ಆರ್ಥಿಕರ೦ಗದ ಸುಧಾರಣೆಗಳು | 


Findings ನಿಷ್ಕರ್ಷೆ 

Fine Rate ಅನುಕೂಲದರ 

Fine ದಂಡಶುಲ್ಕ 

Fineness ಶುದ್ಧತೆ 

Finished Goods ಸಿದ್ಧಸಾಮಗ್ರಿ 

Fire Extinguisher ಅಗ್ನಿಶಾಮಕಯಂತ್ರ 
11೮ Insurance ಅಗ್ನಿವಿಮೆ 

Firm ದೃಢ, ಸಂಸ್ಥೆ 


ಬ್ಯಾಂಕಿಂಗ್‌ ಪದಕೋಶ ೮೮ 


First Leg ಪ್ರಥಮಚರಣ, ಮೊದಲಹೆಜ್ಜೆ 
First Preference ಮೊದಲ ಆದ್ಯತೆ 
Fiscal ರಾಜಕೋಶೀಯ 

Fiscal Deficit ಖಜಾನೆ ಕೊರತೆ 

Fiscal Monopoly ರಾಜಕೋಶೀಯ ಏಕಾಧಿಕಾರ 
Fiscal Policy ಖಜಾನೆ ನೀತಿ 

Fiscal Surplus ಖಜಾನೆ ಮಿಗತೆ 

Fiscal Year ಖಜಾನೆ ವರ್ಷ 

Fisheries ಮತ್ತ್ಯಪಾಲನೆ, ಮೀನುಗಾರಿಕೆ 
Fitment ನಿರ್ಧರಣ 

Fitness Certificate ಸ್ವಾಸ್ಥ್ಯಪ್ರಮಾಣಪತ್ರ 
Five Year Plan ಪಂಚವಾರ್ಷಿಕ ಯೋಜನೆ 
Fixed Asset ಸ್ಥಿರಾಸ್ತಿ 

Fixed Charge ಸ್ಥಿರಭೋಜೆ 

Fixed Deposit ಸ್ಥಿರಠೇವಣಿ 

Fixed Instalment ಸ್ಲಿರ ಕಂತು 

Fixed Liability ಸ್ಥಾಯೀಹೊಣೆ 

Fixed Peg ನಿಯತದರ 

Fixed Price ನಿಯತಬೆಲೆ 

Fixtures and Fittings ಪೀಠೋಪಕರಣ ಮತ್ತು ಸ್ಥಿರೋಪಕರಣ 
Flagging Rate ಮಂದದರ 

Flat Money ಸ್ಥಿರಧನ 

Flat Price ಸ್ಥಾಯೀಬೆಲೆ 

Flexibility ನಮ್ಯತೆ 

Float Money ಚಲಧನ 

Floatation ಪ್ರವರ್ತನ 

Floating Capital ಚಲಬ೦ಡವಾಳ 
Floating Charge ಚಲಭೋಜೆ 

Floating Currency ಚಲಚಲಾರ್ಥ 

Flood prone Area ಪ್ರವಾಹಪೀಡಿತಪ್ರದೇಶ 
Flood Relief ಪ್ರವಾಹಪರಿಹಾರ 


56 ಬ್ಯಾಂಕಿಂಗ್‌ ಪದಕೋಶ 


Floor Ceiling ಕನಿಷ್ಟಮಿತಿ 
Floriculture ಪುಷ್ಪಕೃಷಿ 

Flow Chart ಹರಿವುನಕ್ಷೆ 

Flow of Credit ಉದರಿಹರಿವು 
Fluctuating Rate ಅಸ್ಥಿರದರ 
Fluctuation ಅಸ್ಥಿ! ರತೆ,ಏರಿಳಿತ 

Fly a Kite ದರದು ಸೃಷ್ಟಿ 

Focal Point ಕೇಂದ್ರಬಿಂದು 

Fodder ಮೇವು 

Folio ಪುಟ 

Follow up ಅನುವರ್ತನೆ 

Food Crop ಆಹಾರಬೆಳೆ 

Food for Work Programme ಕೂಲಿಕಾಳುಯೋಜನೆ 
Food Processing ಆಹಾರಸಂಸ್ಕರಣೆ 
Food Procurement ಆಹಾರಧಾನ್ಯ ಸಂಗ್ರಹಣೆ 
Foot the Bill ಬಿಲ್ಲುಪಾವತಿ 

Footnote ಅಡಿಟಿಪ್ಪಣಿ 

Forbid ನಿಷೇಧಿಸು 

Forced Sale ಅನಿವಾರ್ಯಮಾರಾಟ 
Forecasting ಮುನ್ಸೂಚನೆ 
Foreclosure ಮೋಚನಪ್ರತಿಬಂಧ 
Foreign ವಿದೇಶಿ 

Foreign Currency ವಿದೇಶಿಚಲಾರ್ಥ 
Foreign Debt ವಿದೇಶಿಸಾಲ 

Foreign Exchange ವಿದೇಶಿವಿನಿಮಯ 
Foreign Letter of Credit ವಿದೇಶಿ ಉದರಿಪತ್ರ 
Foreign Service ವಿದೇಶಿಸೇವೆ 
Foreign Tie ups ವಿದೇಶಿಕಟ್ಟುಪಾಡು 
Foreigner ವಿದೇಶೀಯ 

Forfaiting ಅನುಪಾಶ್ರಯಣೀಕರಣ 
Forfeiture ಮುಟ್ಟುಗೋಲು, ಜಫ್ತಿ 


ಕ ಬ್ಯಾಂಕಿಂಗ್‌ ಪದಕೋಶ 


Forgery ವಂಚನೆ, ಖೋಟಾಸ ಸೃಷ್ಟಿ 

Form ಪ್ರಪತ್ರ, ರೂಪ, ಫಾರ್ಮ್‌ 

Formal Approval ಔಪಚಾರಿಕ ಅನುಮೋದನೆ 
Formalities ಔಪಚಾರಿಕವಿಧಿ 

Format ಪ್ರರೂಪ 

Former or Survivor ಮೊದಲನೆಯವರು ಅಥವಾ ಬದುಕಿ ಉಳಿದವರು 
Forms ರೂಪಗಳು 

Forms of Capital ಬಂಡವಾಳದ ಪ್ರಕಾರಗಳು 
Formula ಸೂತ್ರ 

Formulation ನಿರೂಪಣೆ 

Forthwith ತತ್‌ಕ್ಷಣ, ಕೂಡಲೆ 

Fortnight ಪಾಕ್ಷಿಕ 

Forum ವೇದಿಕೆ 

Forward Buying ವಾಯಿದಾಖರೀದಿ 
Forward ಅಗ್ರೇಷಣ, ಮುಂದೆ, ವಾಯಿದೆ 
Forward Estimate ಭಾವೀಅ೦ದಾಜು 
Forward Sales ವಾಯಿದಾಮಾರಾಟ 
Forwarding Charges ಅಗ್ರೇಷಣಶುಲ್ಕ 
Forwarding Letter ಅಗ್ರೇಷಣಪತ್ರ, ಪ್ರೇಷಕಪತ್ರ 
Foundation ಪ್ರತಿಷ್ಠಾನ 

Founder ಸಂಸ್ಥಾಪಕ 

Fourth Market ಆಭಾಸಮಾರುಕಟ್ಟೆ 
Fraction ಅಂಶ, ಭಾಗ 

Fragmentation of Holdings ಭಿನ್ನಹಿಡುವಳಿ 
Frame Work ರೂಪರೇಖೆ 

Franchise ವಿಷೇಷಾಧಿಕಾರ,ಮತಚಲಾವಣೆ 
Franking Machine ಅ೦ಚೆಮುದ್ರಕಯಂತ್ರ 
Fraud ಮೋಸ, ವಂಚನೆ 

Fraud Prevention ಭ್ರಷ್ಟಾಚಾರತಡೆ 
Fraudalent ಕಪಟಪೂರ್ಣ 

Fraudster ವ೦ಚಕ,ಮೋಸಗಾರ 


58 ಬ್ಯಾಂಕಿಂಗ್‌ ಪದಕೋಶ 


Free ಮುಕ್ತ, ಉಚಿತ, ನಿಃಶುಲ್ಯ 
Free of Cost ಉಚಿತ.ಪುಕ್ಕಟೆ 
Free Trade 7000ಮುಕ್ತ' ವ್ಯಾಪಾರ ವಲಯ 
Freezing ನಿಧಿಪ್ರತಿಬ೦ಧ 
Freezing of Account ಖಾತಾಸ್ತಂಭನ 
Freight ಸುಂಕ 
Frequency ಆವರ್ತನ, ತರಂಗಾಂತರ 
Frequent Absence ಪದೇಪದೇ ಗೈರುಹಾಜರಿ 
Frequent Intervals ಮಾಮೂಲಿ ಅಂತರ 
Fringe Benefits ಆನುಷ೦ಗಿ ಲಾಭಗಳು 
Front End ಮುಂಭಾಗಸ್ಥಿ; ತ 
Front End Fees ಆರಂಭಿಕ ಶುಲ್ಕ 
Front Line Countries ಗಡಿಸಮೀಪದ ದೇಶಗಳು 
Frozen Accounts ಪ್ರತಿಬ೦ಧಿತಖಾತೆ, ಸ್ಥಗಿತಖಾತೆ 
Frustrated Contracts ನಿಷ್ಠಲ ಒಪ್ಪಂದ 
Fuel Efficiency ಇಂಧನಕ್ಷಮತೆ 
Full Coverage ಪೂರ್ಣರಕ್ಷೆ 
Full Discharge ಪೂರ್ಣ ವಿಮುಕ್ತಿ 
Full Finance ಸಂಪೂರ್ಣವಿತ್ತ 
Fully Secured ಪೂರ್ಣಸುರಕ್ಷಿತ 
Functional Coverage ಕಾರ್ಯವ್ಯಾಪ್ತಿ 
Functional ಕಾರ್ಯಾತ್ಮಕ 
Functionary ಪದಾಧಿಕಾರಿ 
Functioning ಕಾರ್ಯಪದ್ಧತಿ 
Fund Based ನಿಧಿಆಧಾರಿತ 
Fund Position ನಿಧಿಸ್ಥಿತಿ 
Fundamental Rights ಮೂಲಭೂತ ಹಕ್ಕು 
Fundamental Rules ಮೂಲನಿಯಮಾವಳಿ 
Funding ನಿಧೀಕರಣ 
Furniture and Fixture ಪೀಠೋಪಕರಣ ಮತ್ತು ಸ್ಥಿರೋಪಕರಣ 
Future Goods ಭಾವಿ ಪದಾರ್ಥಗಳು 
ಲ 


ಬ್ಯಾಂಕಿಂಗ್‌ ಪದಕೋಶ ೮೦ 


Gain ಅಭಿಲಾಭ, ಫಾಯಿದೆ 

Gainful Occupation ಲಾಭಕಾರಿ ಉದ್ಯೋಗ 

Gala ಉತ್ತವ, ಸಮಾರಂಭ 

Gallery ಮೊಗಸಾಲೆ 

Gap Financing ಪೂರಕವಿತ್ತ 

Garden Land ಭಾಗಾಯ್ತು, ತೋಟ 

(1೫77151100 Order ಗಾರ್ನಿಶಿ ಆದೇಶ 

Gaze ರಾಜ್ಯಪತ್ರ 

Gazetted Ofer ರಾಜ್ಯಪತ್ರಾಂಕಿತ ಅಧಿಕಾರಿ 

Genealogy ವಂಶಾವಳಿ 

General Abstract ಸಾಮಾನ್ಯಸಾರ 

General Acceptance ಸಾಮಾನ್ಯಸ್ಟೀಕೃತಿ 

General Average ಸಾಮಾನ್ಯಸರಾಸರಿ 

General Body Meeting ಮಹಾಸಭೆ 

General Circular ಸಾಮಾನ್ಯಸುತ್ತೋಲೆ 

General Crossing ಸಾಮಾನ್ಯರೇಖಣ 

General Manager ಪ್ರಧಾನವ್ಯವಸ್ಥಾಪಕರು 

Generally Accepted Accounting Principles ಸಾಮಾನ್ಯ ಸ್ತೀಕೃತ 
ಲೆಕ್ಕತತ್ತ್ವಗಳು 

Generally Accepted Auditing Standards ಸಾಮಾನ್ಯ ಸ್ವೀಕೃತ 
ಲೆಕ್ಕಪರಿಶೋಧನಾ ಮಾನಕಗಳು 

Generation ಉತ್ಪಾದನೆ, ನಿರ್ಮಾಣ, ಜನಾಂಗ 


60 ಬ್ಯಾಂಕಿಂಗ್‌ ಪದಕೋಶ 


Generation of Funds ನಿಧಿನಿರ್ಮಾಣ 
‘Genuine Coin ಅಸಲಿನಾಣ್ಯ 

Geometrical Progression ಜ್ಯಾಮಿತಿವೃದ್ಧಿ 
Gestation Period ಉತ್ಪಾದನಾ ಪೂರ್ವಾವಧಿ 
Gift Cheque ಉಡುಗೊರೆ ಚೆಕ್ಕು 

Gilt edged Bond ಶ್ರೇಷ್ಠಬಾ೦ಡು 

Global Bond ವಿಶ್ವಬಾಂಡು 
Globalisation ಜಾಗತೀಕರಣ 

Go Slow ನಿಧಾನತಂತ್ರ 

Goal Setting ಗುರಿನಿರ್ಧಾರ ' 

Gober Gas ಗೊಬ್ಬರ ಅನಿಲ 

Godown ಗೋದಾಮು 

Gold Bond ಸ್ವರ್ಣಬಾ೦ಡು 

Gold Panty ಸ್ಪರ್ಣಸಮಮೌಲ್ಯ 

Gold Reserves ಸ್ಪರ್ಣಮೀಸಲು 

Gold Standard ಸ್ವರ್ಣಮಾನಕ,ಸ್ಪರ್ಣಪ್ರಮಿತಿ 
Gold Trenche ಸ್ಫರ್ಣಚಂದಾ 

Golden Handshake ಸ್ವರ್ಣ ಹಸ್ತಲಾಘವ 


Goldsmith ಅಕ್ಕಸಾಲಿಗ 


Good faith ಸದುದ್ದೇಶ,ಸದ್‌ಭಾವ 

Good faith Bargaining ಸದ್‌ಬಾವ ಚೌಕಾಶಿ 
Good Money ಪರ್ಯಾಪ್ಪಧನ 

0064 ೦11005 ಸ್ಥಾನಪ್ರಭಾವ 

(0೦4 5600110 ಉತ್ತಮ ಪ್ರತಿಭೂತಿ, ಸಮರ್ಪಕ ಹಕ್ಕು 
Good Title ಶಾಸನಾತ್ಮಕಹಕ್ಕು 

Goods ಸಾಮಗ್ರಿ 

Goods in Transit ಮಾರ್ಗಸ್ಥ ಸಾಮಗ್ರಿ 

Goods on Consignment ಪರೇಷಣಸಾಮಗ್ರಿ 
Goodwill ಸುನಾಮ, ಸದ್‌ಭಾವನೆ 

‘Goodwill Account ಸುನಾಮಲೆಕ್ಕ 

Governed Economy ನಿಯಂತ್ರಿತ ಅರ್ಥವ್ಯವಸ್ಥೆ 


ಬ್ಯಾಂಕಿಂಗ್‌ ಪದಕೋಶ 61 


Government ಸರಕಾರ 

Government Account ಸರಕಾರಿ ಲೆಕ್ಕ 
Government Enterprise ಸರಕಾರಿ ಉದ್ಯಮ 
Government Promissory Note ಸರಕಾರಿ ವಚನಪತ್ರ 
Grace Period ಕೃಪಾವಧಿ 

Grade ಶೇಣಿ 

Graded ಶ್ರೇಣೀಕೃತ 

Grading ಶ್ರೇಣೀಕರಣ 

Grand Total ಒಟ್ಟುಮೊತ್ತ 

Grant ಅನುದಾನ 

Grant in aid ಸಹಾಯತಾ ಅನುದಾನ 

Grant of Moratorium ಅಧಿಸ್ಥಗನ ಅನುದಾನ 
Grantee ಅನುದಾನಗ್ರಾಹಿ 

Grantor ಅನುದಾನದಾತ 

Graph ನಕ್ಷೆ, ರೇಖಾಚಿತ್ರ 

Grass root Level ಮೂಲಸ್ತರ 

Grass root Plan ಆಧಾರಭೂತ ಯೋಜನೆ 
Gratuity ಉಪದಾನ 

Grave Mistake ಗಂಭೀರದೋಷ 

Green Manure ಹಸಿರು ಗೊಬ್ಬ ರ 

Green Revolution ಹಸಿರುಕ್ರಾಂತಿ 

Green Room Meeting ರಹಸ್ಯಸಭೆ 


Grey 4೮೦೩ ನಿಯಮರಹಿತಕ್ಷೇತ್ರ 

Grey Market ಮಸುಕು ಮಾರುಕಟ್ಟೆ (ಕಾನೂನುವಿರೋಧಿವಸ್ತುಗಳ ಮಾರುಕಟ್ಟೆ) 
Grey Revolution ಗಣಕಕ್ರಾಂತಿ 

Grievance ಕುಂದುಕೊರತೆ 


Gross Domestic Product ಸ್ಸೂ ಲದೇಶೀ ಉತ್ಪನ್ನ 
Gross Income ಸೂ ಲ ಆದಾಯ 

Gross ಒಟ್ಟು, ಸ್ಥೂ ಲ 

Gross Margin ಸ್ಥೂಲ ಸ್ವಭಾಗ 

Gross Value ಸ್ಥೂ ಲಮೌಲ್ಯ 


62 ಬ್ಯಾ೦ಕಿ೦ಗ್‌ ಪದಕೋಶ 


Gross Weight ಒಟ್ಟುಭಾರ 

Gross Yield ಸ್ಥೂಲ ಇಳುವರಿ 

Ground Leaseಭೂಗುತ್ತಿಗೆ 

Ground Water Survey ಅ೦ತರ್ಜಲ ಸರ್ವೇಕ್ಷಣೆ 
Ground Work ಆಧಾರಕಾರ್ಯ 

Group Exposure ಸಮೂಹ ವಿತ್ತಪೋಷಣ 
Group Insurance ಸಮೂಹವಿಮೆ 

Group ಗು೦ಪು,ಸಮೂಹ 

Growth Centre ಪ್ರಗತಿಕೇಂದ್ರ 

Growth Rate ಅಭಿವೃದ್ಧಿ ದರ 

Guarantee Cover ಜಾಮೀನುರಕ್ಷೆ 
Guarantee ಜಾಮೀನು 

Guarantor ಜಾಮೀನುದಾರ 

Guard ಕಾವಲುಪಡೆ, ರಕ್ಷಕ 

Guardian ಪೋಷಕ 

Guide ಮಾರ್ಗದರ್ಶಿ 

Guidelines ಮಾರ್ಗದರ್ಶನ 

Guiding Principles ಮಾರ್ಗದರ್ಶಿಸೂತ್ರಗಳು 
Guild Economy ಶ್ರೇಣಿ ಅರ್ಥವ್ಯವಸ್ಥೆ 
Gunman ಬಂದೂಕುಧಾರಿ 

Gun Jumping ಪೂರ್ವಗ್ರಹೀತ ವ್ಯಾಪಾರ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 63 


Habitual Defaulter ಸ್ವಭಾವತಃ ಬಾಕಿದಾರ 

Haggle ಚೌಕಾಶಿ 

Hair Cut ಮಾರ್ಜನ 

Half and Mutilated Notes ಅರ್ಧ ಮತ್ತು ಹರಿದ ನೋಟುಗಳು 
Half Pay ಅರ್ಧವೇತನ 

Half Value Note ಅರ್ಧಮೌಲ್ಯ ನೋಟು 

Half Yearly Closing ಅರ್ಧವಾರ್ಷಿಕ ಲೆಕ್ಟಾಂತ್ಯ 

Half Yearly Rests ಅರ್ಧವಾರ್ಷಿಕ ಶೇಷ 

Hall Mark ಪಮಾಣಚಿಹ್ನೆ 

Halting Allowanceತಂಗುಭತ್ವೆ 

Hand Balance ಹಸ್ತಶಿಲ್ಕು, ಕೈಯಲ್ಲಿರುವ ಹಣ 

Hand Book ಕೈಪಿಡಿ 
Hand Out ಕರಪತ್ರ 
‘Hand to Mouth ನಿರ್ವಾಹಮಾತ್ರ 
Handicapped ಅಂಗವಿಕಲ 
Handicapped Sector ಸೌಲಭ್ಯರಹಿತರಂಗ 
Handicraft ಕರಕುಶಲ 

Handing Over ಅಧಿಕಾರ ನೀಡಿಕೆ 
Handling Charges ನಿರ್ವಹಣಾಶುಲ್ಕ 
Handloom Industry ಕೈಮಗ್ಗ ಕಾರ್ಪಾನೆ 
Handsome Margin ಉತ್ತಮಸ್ವಬಾಗ,ಉತ್ತಮಲಾಭ 


64 ಬ್ಯಾಂಕಿಂಗ್‌ ಪದಕೋಶ 


Hard Cash ಶುದ್ಧನಗದು 

Hard Currency ದುರ್ಲಭ ಚಲಾರ್ಥ 

Hard Money ದುರ್ಲಭಧನ 

Hardening of Interest ಬಡ್ಡಿಏರಿಕೆ 
Hardening 08801100 ಬೆಲೆಏರಿಕೆ 

Harvest ಸುಗ್ಗಿ, ಕಟಾವು, ಕೊಯ್ದು 

Harvest Price ಫಸಲುಬೆಲೆ | 

Hassle free Loan ಸಂಕಟರಹಿತ ಸಾಲ, ಸುಲಭಸಾಲ 
Head of Accounts ಲೆಕ್ಕಶೀರ್ಷಿಕೆಗಳು 

Head of Revenue ರಾಜಸ್ತಶೀರ್ಷಿಕೆ 

Head Office ಪ್ರಧಾನಕಛೇರಿ 

Heading ಶೀರ್ಷಿಕೆ 

Headquarters ಮುಖ್ಯಾಲಯ 

Health Code ಆರೋಗ್ಯಸಂಕೇತ, ಸಾಲಸ್ಥಿತಿಸೂಚಕ 
Health Insurance ಆರೋಗ್ಯವಿಮೆ 

Heavy Industry ಭಾರೀಕೈಗಾರಿಕೆ 

Hectic Buying ರಭಸಖರೀದಿ 

Hedge Funds ರಕ್ಷಾಮಾರಾಟನಿಧಿ, ರಕ್ಷಾಖರೀದಿನಿಧಿ 
Hedge Transaction ನಷ್ಟನಿರೋಧ ವಹಿವಾಟು 
1068178 ರಕ್ಷಾಮಾರಾಟ, ರಕ್ಷಾಖರೀದಿ 

Heir ವಾರಸುದಾರ 

Heir Apparent ಪ್ರತ [ಕ್ಷವಾರಸುದಾರ 

Held for Ne ಪರಿಪಕ್ಕತೆಗಾಗಿ ಹೊಂದಿದ 
Held for Trading ವಾ ಪಾರಕ್ಕಾಗಿ ಹೊಂದಿದ 
Held in Abeyance ತಡೆಹಿಡಿದಿದೆ | 
Hereditary Profession ಆನುವಂಶಿಕ ವೃತ್ತಿ 
Hidden Image ಪ್ರಚ್ಛನ್ನಚಿಹ್ನೆ, ಗುಪ್ತಬಿ೦ಬ 
Hidden Tax ಪ್ರಚ್ಛನ್ನತೆರಿಗೆ 

Hierarchy ಅಧಿಕಾರ ಸೋಪಾನ, ಶ್ರೇಣಿವ್ಯವಸ್ಥೆ 
Hierarchical ಪದಾನುಕ್ರಮ 

High Denomination ಅಧಿಕಮೌಲ್ಯವರ್ಗ 


ಬ್ಯಾಂಕಿಂಗ್‌ ಪದಕೋಶ 65 


High Income Group ಉನ್ನತಾದಾಯವರ್ಗ 
High Overdue ಅಧಿಕ ಸುಸ್ತಿ 

High Power Committee ಉನ್ನತಾಧಿಕಾರ ಸಮಿತಿ 
High Pnonity ಅಧಿಕಾದ್ಯತೆ 

High Rate of Growth ಉನ್ನತ ಅಭಿವೃದ್ಧಿದರ 
High Rate of Interest ಅಧಿಕಬಡ್ಡಿದರ 

High Recovery Area ಅಧಿಕವಸೂಲಾತಿ ಕ್ಷೇತ್ರ 
High Value Accounts ಅಧಿಕಮೌಲ್ಯಖಾತೆಗಳು 
High Yielding Seeds ಅಧಿಕ ಇಳುವರಿಬೀಜಗಳು 
Highlights ಮುಖ್ಯಾಂಶಗಳು 

Hill Allowance ಗಿರಿಭತ್ಯೆ 

Hindu Undivided Family ಹಿ೦ದೂ ಅವಿಭಕ್ತ ಕುಟುಂಬ 
Hire Charges ಬಾಡಿಗೆವೆಚ್ಚ, ಬಾಡಿಗೆಶುಲ್ಕ 

Hire Purchaseಬಾಡಿಗೆಖರೀದಿ, ಕ೦ತುಖರೀದಿ, ಅವಕ್ರಯ 
1117೮೯ ಬಾಡಿಗೆದಾರ, ಕಂತುದಾರ 

111510110೩1 Cost ಪರಂಪರಾಗತ ಖರ್ಚು 
Hoarding ದಾಸ್ತಾನುವೃದ್ಧಿ 

Holder for Value ಮೌಲ್ಯಾರ್ಥಧಾರಕ 

Holder in due course ಕ್ರಮಪ್ರಾಪ್ತಧಾರಕ 
Holder ಧಾರಕ 

Holding Capacity ಧಾರಣಸಾಮರ್ಥ್ಯ 

Holiday ರಜಾದಿನ 

Home Banking ಗೃಹಬ್ಯಾಂಕಿಂಗ್‌ 

Home Branch ಗೃಹಶಾಖೆ 

Home Consumption ಆ೦ತರಿಕ ಬಳಕೆ 

Home Loan ಗೃಹಸಾಲ 

Home Trade ದೇಸೀವ್ಯಾಪಾರ 

Honorarnum ಗೌರವಧನ 

Honour ಆದರಿಸು 

Horizontal Amalgamation ಸಮಸ್ತರ ಸಮಾಮೇಲನ 
Horizontal Market ಸಮಾಂತರ ಮಾರುಕಟ್ಟೆ 


66 ಬ್ಯಾಂಕಿಂಗ್‌ ಪದಕೋಶ 


Horticulture ತೋಟಗಾರಿಕೆ 

Hospitality Grant ಆತಿಥ್ಯ ಅನುದಾನ 

Hot Money ಶೀಘ್ರಗಾಮಿಹಣ 

Hours of Business ವ್ಯಾಪಾರಸಮಯ 
Hours of Work ಕೆಲಸದ ಸಮಯ 

House keeping ಮನೆವಾರ್ತೆ, ಗೃಹಕೃತ್ಯ 
House Magazineಗೃಹಪತ್ರಿಕ 

House Rent ಮನೆಬಾಡಿಗೆ 

Household ಪರಿವಾರ,ಕೌಟುಂಬಿಕ 
Household Sector ಗೃಹೋಪಯೋಗಿ ರಂಗ 
Housing Board ಗೃಹಮಂಡಳಿ 

Housing Finance ಗೃಹಸಾಲ 

Housing Society ಗೃಹನಿರ್ಮಾಣ ಸಂಘ 
Human Capital ಶ್ರಮಶಕ್ತಿ ಮಾನವಬಂಡವಾಳ 
Human Resource ಮಾನವಸಂಪನ್ಮೂಲ 
Hurdle Rate ಸ೦ಕಷ್ಟದರ 

Hush Money ರುಪುವತ್ತು ಹಣ 

Hybrid ಸ೦ಕರಬೆಳೆ, ಮಿಶ್ರತಳಿಬೆಳೆ 

Hybrid Debt ಸಮಿ ಶ್ರ ಯಣ 
Hybridisation ಸಂಕರಣ 

Hyper Employment ಅತಿಉದ್ಯೋಗ 
Hyper Market ಅತಿಸಕ್ರಿಯ ಮಾರುಕಟ್ಟೆ 
Hypothecation ತೋರಾಧಾರ 
Hypothecator ತೋರಾಧಾರಕ 
Hypothesis ಕಲ್ಪಿತ ಸಿದ್ದಾಂತ, ಊಹಾಪೋಹ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 


Ideal Distribution ಆದರ್ಶವಿತರಣೆ 

Ideal Index Number ಆದರ್ಶಸೂಚ್ಯಾಂಕ 

Ideal Investment ಆದರ್ಶವಿನಿಯೋಜನೆ 
Identical Cost ಸಮರೂಪವೆಚ್ಚ 
Identification Numbernಗುರುತು ಸಂಖ್ಯೆ 
Identification ಗುರುತು 

Idle Balance ನಿಷಿ ಯಶಿಲ್ಯು 

Idle Deposit ನಿಷ್ಕ್ರಿಯ ಠೇವಣಿ 

Idle Money ನಿಷ್ಕ್ರಿಯ ಧನ 

Illegal Consideration ಕಾನೂನುವಿರೋಧಿಪ್ರತಿಫಲ, ಅಕ್ರಮ ಪರಿಗಣನೆ 
1110810160 ಓದಲಾಗದ, ಅಸ್ಸುಟ 

Illiterate ಅನಕ್ಷರಸ್ಥ 

Image 800101೩1 ಪ್ರತಿರೂಪಪ್ರಾಪ್ತಿ 

Imbalance ಅಸಮತೋಲನ 

[Immediate Beneficiary ನಿಕಟಿತಮ ಫಲಾನುಭವಿ 
Immediate Credit ತತ್‌ ಕ್ಷಣದ ಜಮೆ 
Immediate Effect ತತ್‌ ಕ್ಷಣ ಪರಿಣಾಮ 
Immediate Measures ತತ್ಕಾಲಿಕ ಉಪಾಯಗಳು 
Immediate Officer ನಿಕಟ ಅಧಿಕಾರಿ 
Immediate Parties ಸಮೀಪ ಕಕ್ಷಿಗಳು 
Immediate Superior ನಿಕಟ ಮೇಲಧಿಕಾರಿ 
Immigrant ವಲಸಿಗ 


68 ಬ್ಯಾಂಕಿಂಗ್‌ ಪದಕೋಶ 


Immigration ವಲಸೆ, ಆಪ್ರವಾಸ 
Immovable Property ಸ್ಥಿರಾಸ್ತಿ 
Immovables ಸ್ಥಿರಸ೦ಪತ್ತಿ 

Impair Investment ಅನರ್ಜಕ ವಿನಿಯೋಜನೆ 

Imperfect Note ಅಪೂರ್ಣ ನೋಟು, ದೋಷಪೂರ್ಣ ನೋಟು 
Impersonal Account ಅವೈಯಕ್ಕಿಕ ಖಾತೆ 

Implement ಉಪಕರಣ 

Implementation ಕಾರ್ಯಾನ್ವಯನ,ಅನುಷ್ಠಾನ 

Implicit Authority ಅವ್ಯಕ್ತ ಪ್ರಾಧಿಕಾರ 

Implicit Cost ಅವ್ಯಕ್ತ ಖರ್ಚು 

Implicit Rent ಅ೦ತರ್ನಿಹಿತ ಬಾಡಿಗೆ 

Implied ಸೂಚ್ಯ 

Import ಆಮದು 

Import Duty ಆಮದುಶುಲ್ಕ 

Import Restriction ಆಮದು ಪ್ರತಿಬಂಧ 

Importer ಆಮದುಕರ್ತ 

Importer ಆಮದುಗಾರ 

Impose ವಿಧಿಸು, ಹೇರು 

Impound ಪರಿಬದ್ಧಿಸು, ಮುಟ್ಟುಗೋಲುಹಾಕು 

Impounded Cash ಅವರುದ್ದನಗದು 

Impression ಪ್ರಭಾವ, ಗುರುತು, ಛಾಪು 

Imprest Account ಅಗದಾಯಖಾತೆ 

Imprest Amount ಕೈಹಣ, ಅಗ್ರದಾಯ ಮೊಬಲಗು 

Imprest ಅಗ್ರದಾಯ 

Imprest System ಅಗ್ರದಾಯ ಪದ್ಧತಿ 

Improved Seeds ಸುಧಾರಿತ ಬೀಜಗಳು 

Imputed Cost ಆರೋಪಿತ ವೆಚ್ಚ 

In Absolute and Relative Terms ಸಮಗ್ರ ಮತ್ತು ಸಾಪೇಕ್ಷದೃಷ್ಟಿಯಿಂದ 
In Apparent ಪ್ರತ್ಯಕ್ಷವಾಗಿ 

In Figures ಅಂಕೆಗಳಲ್ಲಿ 

In House Training ಆ೦ತರಿಕ ತರಬೇತಿ 


ಬ್ಯಾಂಕಿಂಗ್‌ ಪದಕೋಶ 69 
In Kind ವಸ್ತುರೂಪದಲ್ಲಿ 

In Lieu of ಸ್ಥಾನದಲ್ಲಿ, ಬದಲಾಗಿ 

In Leu 0fಬದಲಾಗಿ 

In Multiples of ಗುಣಕಗಳಲ್ಲಿ 

In Official Capacity ಅಧಿಕಾರರೂಪದಲ್ಲಿ 

In Transit ಮಾರ್ಗಸ್ಥ 

Inaccessible ನಿಲುಕದ, ಎಟುಕದ 

Inadmissible ಅಗ್ರಾಹ್ಯಸಾಕ್ಷಿ 

Inbuilt Cushion ಅ೦ತರ್ನಿಹಿತ ಸುರಕ್ಷೆ 

Incentive ಪ್ರೋತ್ಸಾಹನ 

Incharge ಪಭಾರಿ 

‘Inchoate Instrument ಅಪೂರ್ಣ ಸಂಲೇಖ 
Incidental Expenditure ಪ್ರಾಸಂಗಿಕ ಖರ್ಚು 

11100 Terms ಅಂತಾರಾಷ್ಟ್ರೀಯ ವ್ಯಾಪಾರ ನಿಬಂಧನೆಗಳು 
Income Accrued ಉಪಚಿತ ಆದಾಯ 

Income ಆದಾಯ 

Income Heads ಆದಾಯಶೀರ್ಷಿಕೆಗಳು 

Income Recognition ಆದಾಯನಿರ್ಧರಣ 

Income Return ಆದಾಯವಿವರಣೆ 

Income Slab ಆದಾಯಸ್ತರ 

Income Tax Deducted at Source ಮೂಲದಲ್ಲಿ ಕಡಿತಮಾಡಲಾದ 

ಆದಾಯತೆರಿಗೆ 

Income Tax ಆದಾಯತೆರಿಗೆ 

Income Tax Evasion ಆದಾಯವಂಚನೆ 

Income Tax Surcharge ಆದಾಯತೆರಿಗೆ ಅಧಿಭಾರ 
Inconvertible ಅಪರಿವರ್ತನೀಯ 

Incorporate ಸೇರಿಸು,ಏಕೀಕರಿಸು 

Increased Valueರ್ಥಿತಮೌಲ್ಕ 
- Increment ವೇತನವೃದ್ಧಿ ಕ ವೃದ್ಧಿ 
Incremental Credit Ratio ವೃದ್ಧಿಶೀಲ ಉದರಿ ಅನುಪಾತ 
Incremental Deposit ವೃದ್ಧಿಶೀಲ ಠೇವಣಿ 


79 


Incremental Income ವೃದ್ಧಿಶೀಲ ಆದಾಯ 
Incumberence ಯಣಭಾರ,ಪೂರ್ವಾಧಿ 
Incur ಭರಿಸು 

Indebtedness ಯಣಗ್ರಸ್ತತೆ 
Indefeasible ರದ್ದುಮಾಡಲಾಗದ 
Indemnitee ನಷ್ಪಭರ್ತಿಗ್ರಾಹಿ 
Indemnitor ನಷ್ಟಭರ್ತಿದಾತ 
Indemnity ನಷಭರ್ತಿ 

Indent ಬೇಡಿಕೆಪತ್ರ 

Indenture ವಿಭಜಿತ ಕರಾರುಪತ್ರ 
Index ಸೂಚಿ 

Index Number ಸೂಚ್ಯಂಕ 

Indexing ಸೂಚೀಕರಣ 

Indicator ಸಂಕೇತಕ 

Indigenous ದೇಶೀಯ 

Indirect Finance ಪರೋಕ್ಷ ಹಣಕಾಸು 
Indirect Tax ಪರೋಕ್ಷ ತೆರಿಗೆ 
Individual Account ವೈಯಕ್ತಿಕ ಖಾತೆ 
Indoor Relief ಆ೦ತರಿಕ ಪರಿಹಾರ 
Indorse ಹಿಂಬರಹ 

Indorser ಹಿಂಬರಹಗಾರ 

Induction Training ಪ್ರವೇಶ ತರಬೇತಿ 
Industrial Bank ಕೈಗಾರಿಕಾ ಬ್ಯಾಂಕು 


Industrial Harmony ಔದ್ಯೋಗಿಕ ಸೌಹಾರ್ದತೆ 


Industrial Relations ಔದ್ಯಮಿಕಸಂಬಂಧ 
Industrial Sickness ಕೈಗಾರಿಕಾ ಅಸ್ವಾಸ್ಥ್ಯ 
` Industral Unrest ಕೈಗಾರಿಕಾ ಅಶಾಂತಿ 


Industrialisation ಕೈಗಾರಿಕೀಕರಣ,ಔದ್ಯೋಗಿಕೀಕರಣ 


[Industry ಕೈಗಾರಿಕೆ, ಉದ್ಯಮ 
Ineffective Balance ಅಪ್ರಭಾವಿಶಿಲ್ಕು 
Inefficient ಅದಕ್ಷ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 


Inelastic Demand ಸ೦ಕುಚಿತ ಬೇಡಿಕೆ 
Inelastic Supply ಸಂಕುಚಿತ ಸರಬರಾಜು 
Ineligible ನರ್ಹ 

Inequitable Distribution ಅಸಮಾನವಿತರಣೆ 
Inevitable Payments ಅಪರಿಹಾರ್ಯಪಾವತಿ 
Inflated Rateವರ್ಧಿತದರ 

Inflation ಬೆಲೆಖರಿಕೆ 

Inflow of Funds ನಿಧಿಒಳಹರಿವು 
Information Asymmetry ವಿಷಮಸೂಚನೆ 
Information Kiosks ಸೂಚನಾಕಿಯೋಷಕ 
Information System ಮಾಹಿತಿವ್ಯವಸ್ಥೆ 
Information Technology ಮಾಹಿತಿತಂತಜ್ಞಾನ 
Infrastructure ಮೂಲಸೌಕರ್ಯ, ಅಧೋರಚನೆ 
Inheritance ಉತ್ತರಾಧಿಕಾರ 

Initial ಪ್ರಾರಂಭಿಕ 

Initial Account ಪ್ರಾರಂಭಿಕ ಖಾತೆ 

Initials ಆದ್ಯಕ್ಷರ 

Initiative ಉಪಕಮ 

Injunction ವ್ಯಾದೇಶ 

Inland Bill ದೇಶೀಯ ಹುಂಡಿ 

Inland Trade ಅಂತರ್ದೇಶೀಯ ವ್ಯಾಪಾರ 
Innovative Banking ನವೋನ್ಮೇಷ ಬ್ಯಾಂಕಿಂಗ್‌ 
Innovation ನವಶೋಧ, ನವೋನ್ಮೇಷಣ 
Inoperative Accounts ನಿಷ್ಕಿಯ ಖಾತೆ 
Input Output Analysis ಆದಾನ ಪ್ರದಾನ ವಿಶ್ಲೇಷಣೆ 
Inputs ಆದಾನ ಸಾಮಗ್ರಿ, ಪ್ರವೇಶ್ಯ 

Inquiry ವಿಚಾರಣೆ 

Insanity ಮನೋವೈಕಲ್ಯ 

Inscribed Note ಅಂತರ್ಲೇಖಿತ ನೋಟು 
Inscribed Stock ಅಂಕಿತ ದಾಸ್ತಾನು 
Inscribes Security ಅಂತರ್ಲೇಖಿತ ಪ್ರತಿಭೂತಿ 


71 


72 ಬ್ಯಾಂಕಿಂಗ್‌ ಪದಕೋಶ 


Inside Trading ಪರೋಕ್ಷವ್ಯಾಪಾರ 

Insolvency ದಿವಾಳಿತನ 

Insolvent ದಿವಾಳಿ, ಪಾಪರು 

Inspection ಪರೀಕ್ಷಣ 

Installation ಸಂಸ್ಥಾ ಪನೆ 

Instalment ಕಂತು 

Institute ಸಂಸ್ಥೆ, ಸಂಸ್ಥಾನ 

Instrument ಸಂಲೇಖ 

Insufficiency of Funds ಅಪರ್ಯಾಪ್ತ ನಿಧಿ 

Insufficient ಅಪರ್ಯಾಪ್ತ ಸಾಕಷ್ಟಿಲ್ಲದ 

Insurable ವಿಮಾಯೋಗ್ಯ 

Insurance ವಿಮೆ 

Insurance Cover ಎಮಾರಕ್ಷ 

Insurer ವಿಮಾಕರ್ತ 

11188110 Printing ಉತ್ತೀರ್ಣ ಮುದ್ರಣ 

Intangible Assets ಅಮೂರ್ತಲಆಸ್ತಿ 

Integral Part ಅವಿಭಾಜ್ಯ ಅಂಗ 

Integration ಸಂಯೋಜನೆ, ಏಕೀಕರಣ 

Integrated Credit ಏಕೀಕೃತ ಉದರಿ ಪದ್ದತಿ 

Intellectual Property Rights ಬೌದ್ದಿಕ ಆಸ್ತಿ ಹಕ್ಕುಗಳು 

Intensive ಸಾಂದ್ರ ವ್ಯಾಪಕ 

Inter alia ಇತರ ವಿಷಯಗಳೊಂದಿಗೆ 

Inter Bank Agreement ಅಂತರಬ್ಯಾಂಕ್‌ ಒಪ್ಪಂದ 
Inter Bank ಅ೦ತರಬ್ಯಾಂಕ್‌ 

Inter Bank Turn over ಅ೦ತರಬ್ಯಾಂಕ್‌ ವಹಿವಾಟು 

Inter Branch ಅ೦ತರಶಾಖೆ 

Inter City Cheque ಅಂತರನಗರ ಚೆಕ್‌ 

Inter Crop ಅ೦ತರಬೆಳೆ 

Inter Cultivation ಅಂತರ ಬೇಸಾಯ 

Inter Government Debt ಅಂತರ ಸರಕಾರಿ ಸಾಲ 

Inter linkages ಅಂತರಸಂಪರ್ಕಗಳು 


ಬ್ಯಾಂಕಿಂಗ್‌ ಪದಕೋಶ 73 


Inter Penetration ಮಾರುಕಟ್ಟೆ ಅಂತರ್ವೇಶನ 
Inter Related ಪರಸರ ಸಂಬಂಧಿತ ನಮೂದುಗಳು 
Interest ಬಡ್ಡಿ 

Interest Accrued ಉಪಚಿತ ಬಡ್ಡಿ 

Interest Beanng ಬಡ್ಡಿಯುಕ್ತ, ಬಡ್ಡಿಸಹಿತ 
Interest Cover ಬಡ್ಡಿರಕ್ಷೆ 

Interest Deducted at Source ಮೂಲದಲ್ಲಿ ಬಡ್ಡಿ ಕಡಿತ 
Interest Free ಬಡ್ಡಿಮುಕ್ತ, ಬಡ್ಡಿರಹಿತ 

Interest Payable ದೇಯಬಡ್ಡಿ 

Interest Receivableಪ್ರಾಪ್ವ ಬಡ್ಡಿ 

Interest Subsidy ಬಡ್ಡಿರೂಪಿ ಸಹಾಯಧನ 
Interim Accommodation ಮಧ್ಯಂತರ ಸಹಾಯ, ಅಂತರಿಮ ವಿತ್ತ ಸಹಾಯ 
Interim Award ಮಧ್ಯಂತರತೀರ್ಪು, ಅ೦ತರಿಮ ಅಧಿನಿರ್ಣಯ 
Interim Dividend ಮಧ್ಯಂತರ ಲಾಭಾಂಶ 
Intermedianes ಮಧ್ಯವರ್ತಿಗಳು 

Intermediates ಅರೆನಿರ್ಮಿತ ಸಾಮಗಿ 
Intermediation ಮಧ್ಯಸ್ಥಿಕೆ 

Internal Audit ಆ೦ತರಿಕ ಲೆಕ್ಕಪರಿಶೋಧನೆ ' 
International Boom ಅಂತಾರಾಷ್ಟ್ರೀಯ ತೇಜಿ 
Interplead ಅ೦ತರ್ವಾದಮಾಡು 

Interpretation ನಿರ್ವಚನ 

Intervention ಹಸ್ತಕ್ಷೇಪ, ಮಧ್ಯಪ್ರವೇಶ 

Interview ಸಂದರ್ಶನ 

‘ Intestate ಉಯಿಲುರಹಿತ 

Intrinsic Value ಯಥಾರ್ಥಮೌಲ್ಯ 

Introduction ಪರಿಚಯ, ಪ್ರಸ್ತಾವನೆ, ಪೀಠಿಕೆ 
Introductory Rate ಪ್ರಾರಂಭಿಕದರ | 
Invalid ಅನೂರ್ಜಿತ 

Inventory ವಸ್ತುಸೂಚಿ, ದಾಸ್ತಾನು 

Inventory Accumulation ದಾಸ್ತಾನುಸ೦ಚಯ 
Inverse Pricing ಪ್ರತಿಲೋಮ ಬೆಲೆ ನಿರ್ಧಾರ 


74 ಬ್ಯಾಂಕಿಂಗ್‌ ಪದಕೋಶ 


Invest ಹೂಡು, ವಿನಿಯೋಜಿಸು 

Investigation ತನಿಖೆ 

Investment ಹೂಡಿಕೆ, ವಿನಿಯೋಜನೆ 

Investor Company ನಿವೇಶಕ ಕಂಪೆನಿ 
Invisible Account ಅದೃಶ್ಯ ಖಾತೆ 

Invitation of Tender ಟೆ೦ಡರುಕರೆ 

Invocation of Guarantee ಜಾಮೀನು ಕೋರಿಕೆ 
Invoice ಬಿಕರಿಪಟ್ಟಿ 

Inward Clearing ಒಳಗಣ ತೀರುವಳಿ 

Inward ಒಳಗಣ 

Inward Register ಸ್ತೀಕೃತಿ ರಿಜಿಸ್ಟರು 

Inward Remittance ಒಳರವಾನೆ 

Ironclad ಅಚಲ, ಕಠಿನ 

Irrecoverable Advance ಅಶೋಧ್ಯ ಮುಂಗಡ 
Irredeemable Bond ಪರಿವರ್ತನೀಯ ಬಾಂಡು 
Irregular Endorsement ಅನಿಯಮಿತ ಹಿಂಬರಹ 
1101008010 ರದ್ದುಮಾಡಲಾಗದ 

Irrigation Project ನೀರಾವರಿ ಯೋಜನೆ 

Issue ನೀಡಿಕೆ 

Issuing Authonty ಜಾರಿ ಪ್ರಾಧಿಕಾರ 

IT- Enabled Services ಮಾ.ತಂ.ಆಧಾರಿತ ಸೇವೆಗಳು 
Item ಬಾಬು 

Items in Transit ಮಾರ್ಗಸ್ಥವಸ್ತು 


0೦೦ 


ಬ್ಯಾಂಕಿಂಗ್‌ ಪದಕೋಶ 


Jacket ರಕ್ಷಾಪತ್ರ 

1೮11600 ಸರಕು ಎಸೆತ 

Job Analysis ಕಾರ್ಯ ವಿಶ್ಲೇಷಣೆ 
Job Card ಕಾರ್ಯಪತ್ರಕ 

Job Chart ಕಾರ್ಯಸೂಚಿ 

Job Oriented ಉದ್ಯೋಗೋನ್ಮುಖ 
Job Rotation ಕಾರ್ಯಾವರ್ತನ 
Job Work ನಿಯತಕಾರ್ಯ 
Joining Date ಕಾರ್ಯಗಹಣದಿನಾಂಕ 
Joining Report ಸೇರಿಕೆ ವರದಿ 
Joining Time ಕಾರ್ಯಗಹಣಾವಧಿ 
Joint Account ಜ೦ಟಿಖಾತೆ 

Joint and Several ಜ೦ಟಿ ಮತ್ತು ಪೃಥಕ್‌ 
Joint Annuity ಜ೦ಟಿ ವಾರ್ಷಿಕಿ 
Joint Custodian ಜ೦ಟಿ ಅಭಿರಕ್ಷಕ 
Jont ಜಂಟಿ, ಸಹ, ಸಂಯುಕ್ತ 
Joint Family ಅವಿಭಕ್ತ ಕುಟುಂಬ 
Joint Farming ಸಂಯುಕ್ತ ಕೃಷಿ 
Joint Possession ಜ೦ಟಿಸ್ವಾಮಿತ್ವ 
Joint Promise ಜ೦ಟಿಭರವಸೆ 
Joint Resolution ಜ೦ಟಿನಿರ್ಣಯ 


76 ಬ್ಯಾಂಕಿಂಗ್‌ ಪದಕೋಶ 


Joint Stock ಸಂಮಿಶ್ರ ಬಂಡವಾಳ 

Joint Venture ಜ೦ಟಿಉದ್ಯಮ 

Jourmal ದಿನಲೆಕ್ಕ ಪುಸ್ತಕ, ರೋಜುಪುಸ್ತಕ, ಪತ್ರಿಕೆ 
Judgement Creditor ನಿರ್ಣೀತಸಾಲಿಗ 
Judgement Debtor ನಿರ್ಣೀತಸಾಲಗಾರ 
Judgement Lien ತೀರ್ಪು ಧರಣಾಧಿಕಾರ 
Judgement Summons ನ್ಯಾಯಾಲಯಕರೆ 
Judgement ತೀರ್ಪು 
Judicial Precedent ನ್ಯಾಯಿಕ ಪೂರ್ವವೃತ್ತ 
Judicial Proceeding ನ್ಯಾಯಿಕ ಕಲಾಪಗಳು 
Judicious Use ವಿವೇಕಯುಕ್ತ ಬಳಕೆ 
Junior Bonds ಕನಿಷ್ಟಶ್ರೇಣಿ ಬಾಂಡು 
Juntor Officer ಕಿರಿಯ ಅಧಿಕಾರಿ 

Junior Secunty ಕನಿಷ್ಠ ಪ್ರತಿಭೂತಿ 
Jurisdiction ಅಧಿಕಾರ ವ್ಯಾಪ್ತಿ 

Just Price ಉಚಿತ ಮೌಲ್ಯ 

Just 110ಶುದ್ಧ ಹಕ್ಕುಸ್ವಾಮ್ಯ 

Justice ನ್ಯಾಯ 

Justification ಸಮರ್ಥನೆ 

Justify ಸಮರ್ಥಿಸು 

Jute Manufacture ಸೆಣಬು ಉತ್ಪನ್ನ 


'೦೦೦ 


ಬ್ಯಾಂಕಿಂಗ್‌ ಪದಕೋಶ 77 


Keep in Abeyance ನಿಲಂಬನೆಯಲ್ಲಿಡು 
Keeping Accountಲೆಕ್ಕ ಇಡುವಿಕೆ 
Key Branches ಪ್ರಮುಖಶಾಖೆಗಳು 
Key Currency ಪಮುಖಚಲಾರ್ಥ 
Key Industry ಮುಖ್ಯಿಕ್ಕೈಗಾರಿಕೆ 
Key Loan ಮೂಲಸಾಲ 
Key Money ಮೂಲಧನ 
Key Note ಮುಖ್ಯಟಿಪ್ಪಣಿ, ಸಾರಭೂತ ಅಭಿಪ್ರಾಯ 
ಓಂ) 8081510 ಕೀಲಿಕ್ಕೆ ಪುಸ್ತಕ 
Khaniff ಹಿಂಗಾರು 
Kick back ಅನೈತಿಕ ಉಡುಗೊರೆ 
Kind Component ವಸ್ತುರೂಪ 
Kite Bills ದರದುಹುಂಡಿ 
| Kite Flying ದರದು ಹಣಸೃಷ್ಟಿ 
Know how ತಿಳಿವಳಿಕೆ, ಪರಿಜ್ಞಾನ 
Know Your Customer ನಿಮ್ಮ ಗ್ರಾಹಕರನ್ನು ತಿಳಿಯಿರಿ 
Knowledge and Belief ತಿಳಿವು ಮತ್ತು ನಂಬಿಕೆ 
Kondratier ದೀರ್ಪಕಾಲೀನ ಆರ್ಥಿಕ ಏರುಪೇರು 
Kudos other than Cash ಅರ್ಥೇತರ ಸೌಲಭ್ಯ 


TOS 


78 ಬ್ಯಾಂಕಿಂಗ್‌ ಪದಕೋಶ 


Labour ದುಡಿಮೆ, ಶ್ರಮ . 

Labour Agreement ಕಾರ್ಮಿಕ ಒಪ್ಪಂದ 
Labour Arbitration ಕಾರ್ಮಿಕ ಮಧ್ಯಸ್ಥಿ ಕೆ 
Labour Code ಕಾರ್ಮಿಕ ಸಂಹಿತೆ 

Labour Commission ಕಾರ್ಮಿಕ ಆಯೋಗ 
Labour Commissioner ಕಾರ್ಮಿಕ ಆಯುಕ್ತರು 
Labour Contract ಕಾರ್ಮಿಕ ಒಪುಂದ 
Labour Cost ಶ್ರಮವೆಚ್ಚ ಸ 
Labour Court ಕಾರ್ಮಿಕ ನ್ಯಾಯಾಲಯ 
Labour Force ಶ್ರಮಶಕ್ತಿ ' 

Labour Hour ಶ್ರಮಗಂಟೆ' 

Labour Movement ಕಾರ್ಮಿಕ ಆಂದೋಳನ 
Labour Organisation ಕಾರ್ಮಿಕ ಸಂಘಟನೆ 
Labour Output Ratio ಶ್ರಮ-ಉತ್ಪಾದನ ಅನುಪಾತ 
Labour Time ಶ್ರಮಕಾಲ 

Labour Union ಕಾರ್ಮಿಕ ಸಂಘ | 
Labour Welfare Centre ಕಾರ್ಮಿಕ ಕಲ್ವಾಣಕೇಂದ್ರ 
Labour Welfare Fund ಕಾರ್ಮಿಕ ಕಲ್ಯಾಣನಿಧಿ 
Labourer ಕಾರ್ಮಿಕ 

1.೩೦ ಲಕ್ಷ 

Lack of Consideration ಪ್ರತಿಫಲದ ಅಭಾವ 


ಬ್ಯಾಂಕಿಂಗ್‌ ಪದಕೋಶ 79 


Lactation ಕರಾವು, ಕ್ಷೀರೋತ್ಪಾದನೆ 

Laissez faire Economy ಮುಕ್ತ ಅರ್ಥವ್ಯವಸ್ಥೆ 
Land Cess ಭೂತೆರಿಗೆ 

Land Development ಭೂಅಭಿವ ದ್ಧಿ 

Land Holder ಭೂಮಾಲಿಕ 

Land Holding ಭೂಹಿಡುವಳಿ 

Land Record ಭೂದಾಖಲೆ 

Land Reform ಭೂಸುಧಾರಣೆ 

Land Revenue ಭೂಕಂದಾಯ 

Land Scape ಭೂದೃಶ್ಯ, ನೆಲನೋಟ 

Landed Property ಭೂಸಂಪತ್ತಿ 

Landed Secunty ಭೂಪ್ರತಿಭೂತಿ 

Landless Labourers ಭೂರಹಿತ ಕಾರ್ಮಿಕರು 
Landlord ಭೂಮಾಲಿಕ 

Lapse ಕೈತಪ್ಪು ರದ್ದು 

Lapsed Policy ರದ್ದುಗೊ೦ಡ ಪಾಲಿಸಿ 
Large and Medium ಬೃಹತ್‌ ಮತ್ತು ಮಧ್ಯಮ 
Large Means ಅಧಿಕಸಾಧನ 

Last Date ಕೊನೆಯದಿನಾಂಕ 

Last Pay Certificate ಅಂತಿಮವೇತನ ಪ್ರಮಾಣಪತ್ರ 
Late Payment ವಿಲಂಬಿತ ಪಾವತಿ 

Latent Capital ಅಪ್ರಕಟಿತ ಬಂಡವಾಳ 
Launch ಲೋಕಾರ್ಪಣೆ, ಪ್ರಥಮ ಪರಿಚಯ 
Law Charges ಕಾನೂನುಶುಲ್ಕ 

Law of Diminishing Returs ಹ್ರಾಸಪ್ರತಿಫಲ ಸಿದ್ಧಾಂತ 
Law of Diminishing Utility ಹ್ರಾಸೋಪಯೋಗಿ ಸಿದ್ಧಾಂತ 
Lawful Holder ಶಾಸನಾತ್ಮಕ ಧಾರಕ 

Lawful Owner ಶಾಸನಸಮ್ಮತ ಒಡೆಯ 

Lay off ವಜಾಮಾಡು, ಬಿಟ್ಟುಬಿಡು 

Layers ಮೊಟ್ಟೆಕೋಳಿಗಳು 

Layout ರೂಪರೇಖೆ, ವಿನ್ಯಾಸ, ಬಡಾವಣೆ 


80 


Lead Bank ಅಗ್ರ ಬ್ಯಾಂಕು, ಮಾರ್ಗದರ್ಶಿಬ್ಯಾಂಕು 
Lead District ಅಗ್ರಬ್ಯಾಂಕ್‌ ಜಿಲ್ಲೆ 

Leading Rate ನಿರ್ದೇಶಕದರ 

Leakage of Income ಆದಾಯಸೋರಿಕೆ 
Lean Penod ಮಂದಾವಧಿ 

Leap Year ಅಧಿಕವರ್ಷ 

Lೀasable ಗುತ್ತಿಗೆಯೋಗ್ಯ 

1.050 ಗುತ್ತಿಗೆ 

Lease Deed ಗುತ್ತಿಗೆಪತ್ರ 

Lease Holder ಗುತ್ತಿಗೆದಾರ 

ase out ಗುತ್ತಿಗೆನೀಡಿಕೆ 

Leave ರಜೆ 

Leave Fare Concession ರಜಾಪ್ರವಾಸ ಸೌಲಭ್ಯ 
Leave Reserve ರಜಾಮೀಸಲು 

Ledger ಪಹಣಿ | 

Ledger Extract ಪಹಣಿಗೋಷ್ಟಾರೆ 
Ledger Folio ಪಹಣಿಪುಟ 

Legal Action ಕಾನೂನುಕ್ರಮ 

Legal Advisor ಕಾನೂನುಸಲಹೆಗಾರ 
Legal Afairs ಶಾಸನಾತ್ಮಕ ಕಾರ್ಯ 

Legal Entity ಶಾಸನಾತ್ಮಕ ವ್ಯಕ್ತಿ/ ಸಂಸ್ಥೆ 
Legal Heir ಶಾಸನಾತ್ಮಕ ಉತ್ತರಾಧಿಕಾರಿ 
Legal Procedure ಶಾಸನಾತ್ಮಕ ಕಾರ್ಯವಿಧಿ 
Legal Protection ಕಾನೂನುಸಂರಕ್ಷಣ 
Legal Right ಶಾಸನಾತ್ಮಕ ಅಧಿಕಾರ: 

Legal Tender ಶಾಸನಬದ್ಧಹಣ 
Legitimate Clam ಶಾಸನಸಮೃತ ದಾವೆ ' 
Legitimate Heir ಶಾಸನಾತ್ಮಕ ಉತ್ತರಾಧಿಕಾರಿ 
Lend ಉದರಿನೀಡಿಕೆ | 

Lender ಸಾಲಿಗ, ಯಣದಾತ 


ಬ್ಯಾಂಕಿಂಗ್‌ ಪದಕೋಶ 


Lender + Last Resort ಅಂತ್ಯಾಶ್ರಯ, ಅಂತಿಮ ಯಣದಾತ 


ಬ್ಯಾಂಕಿಂಗ್‌ ಪದಕೋಶ 


Lending Rate ಸಾಲನೀಡಿಕೆದರ 

Length of Service ಸೇವಾವಧಿ 

Lessee ಗುತ್ತಿಗೆದಾರ, ಗೇಣಿದಾರ 

Lessor ಗುತ್ತಿಗೆದಾತ, ಗೇಣಿದಾತ 

Letter of Acceptance ಸ್ವೀಕೃತಿಪತ್ರ 

Letter of Acknowledgement ಅಭಿಸ್ವೀಕೃತಿಪತ್ರ 
Letter of Administration ಆಡಳಿತಪತ್ರ 
Letter of Advice ಸೂಚನಾಪತ್ರ 
Letter of Agreement ಕರಾರುಪತ್ರ 
Letter of Authonity ಪ್ರಾಧಿಕಾರ ಪತ್ರ 
Letter of Commitmentuದ್ದತಾಪತ್ರ 
Letter of Consent ಒಪ್ಪಿಗೆಪತ್ರ 

Letter of Credit ಉದರಿಪತ್ರ 

Letter of Exchange ವಿನಿಮಯಪತ್ರ 
Letter of Guarantee ಜಾಮೀನುಪತ್ರ 
Letter of Hypothecation ತೋರಾಧಾರಪತ್ರ 
Letter of Indemnity ನಷ್ಟಭರ್ತಿಪತ್ರ 
Letter of Introduction ಪರಿಚಯಪತ್ರ 
Letter of Lien ಗಹಣಾಧಿಕಾರಪತ್ರ 

Letter of Set off ಉತ್ತಾರಪತ್ರ 

Letter of Testimony ಸಾಕ್ಷ್ಯಪತ್ರ 

Letter of Trust ನ್ಯಾಸಪತ್ರ 

Letter of Undertaking ವಚನಪತ್ರ 
Level of Credit ಸಾಲಸ್ತರ 

Level Playing ಸಮಾನಾವಕಾಶನೀಡಿಕೆ 
Level Rate ಸಮದರ 

Leverage Lease ನಿಯಂತ್ರಿತ ಗುತ್ತಿಗೆ 
Levy ಸುಂಕ 

Levy of Penalty ದಂಡಹೇರಿಕೆ 

Liability ಹೊಣೆ 

11able ಬದ್ಧ, ಹೊಣೆಯಾಗುವ 


52 


Liasion Ofhicer ಸಂಪರ್ಕಾಧಿಕಾರಿ 
Liberal Credit ಉದಾರ ಉದರಿ' 
Liberal Policy ಉದಾರನೀತಿ 
Liberalisation ಉದಾರೀಕರಣ 
License ಅನುಮತಿ 

Licensee ಅನುಮತಿಧಾರಿ 
Licenser ಅನುಮತಿದಾತ 

Lien ಗಹಣಾಧಿಕಾರ 

Life Annuity ಆಜೀವವಾರ್ಷಿಕಿ 
Life Certificate ಅಸ್ಥಿತ್ರಪ್ರಮಾಣಪತ್ರ 
Life Insurance ಜೀವವಿಮೆ 

Lift Im gation ಏತನೀರಾವರಿ 
Like Minded ಸಮಾನಮನಸ್ವ 
Limit ಮಿತಿ 

Limitation ಪರಿಮಿತಿ 

Limited ನಿಯಮಿತ 

Limited Cheque ಸೀಮಿತಚೆಕ್‌ 
Limited Liability ಸೀಮಿತಹೊಣೆ 
Limited Partner ಸೀಮಿತಪಾಲುದಾರ 
Line of Credit ಉದರಿವ್ಯವಸ್ಥೆ 
Linear Assets ಅನುಕ್ರಮ ಆಸ್ತಿ 
Linear Chart ಅನುಕ್ರಮ ನಕ್ಷೆ 
Link Office ಸಂಪರ್ಕಕಛೇರಿ 
Linkage ಸಂಪರ್ಕ, ಸಹಬದ್ಧ ತೆ 
Linkage Group ಸಂಪರ್ಕಗುಂಪು 
Liquid Assets ಅರ್ಥಸುಲಭ ಆಸ್ತಿ 
Liquid Investment ನಗದು ಹೂಡಿಕೆ 
Liquid Liability ಚಲಹೊಣೆ 
Liquid Reserves ಚಲಮೀಸಲು 
1161680 ಪರಿಸಮಾಪ್ತಿ 


Liquidated Account ಪರಿಸಮಾಪ್ತಖಾತೆ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 


Liquidated Asset ದ್ರವ ಆಸ್ತಿ 

- Liquidated Charges ನಿರ್ಣೀತಶುಲ್ಕ 
Liquidated Sum ನಿರ್ಣೀತಮೊತ್ತ 
Liquidated Value ಅವಶಿಷ್ಟಮೌಲ್ಯ 
Liquidation ಪರಿಸಮಾಪನ 
Liquidation of Debt ಯಣಸಮಾಪನ 
L1quidator ಪರಿಸಮಾಪಕ 

Liquidity ಚಲತ್ವ, ದ್ರವತ್ವ 

Liquidity Crunch ನಗದುಸಂಕಟ . 
Liquidity Management ಚಲನಿಧಿವ್ಯವಸ್ಥಾಪನ 
Liquidity Ratio ದ್ರವತ್ವಅನುಪಾತ 
List ಪಟ್ಟಿ, ಸೂಚಿ 

List of Creditors ಸಾಲಗಾರಸೂಚಿ 
List of Debtors ಸಾಲಿಗಸೂಚಿ 

List of Pnce ಬೆಲೆಸೂಚಿ 

Listed Companies ಸೂಚೀಬದ್ಧಕಂಪೆನಿಗಳು 
Listed Secunity ಸೂಚೀಬದ್ಧ ಪ್ರತಿಭೂತಿ 
Listed Stocks ಸೂಚಿತ ದಾಸ್ತಾನು 
Listing ಸೂಚೀಕರಣ,ಪಟ್ಟೀಕರಣ 
Listing of Bonds ಬಾ೦ಡುಸೂಚೀಕರಣ 
Litigation ದಾವೆ, ಮೊಕದ್ದಮೆ, ವ್ಯಾಜ್ಯ 
Live Accountಸಕ್ರಿಯಖಾತೆ 

Live Run ಸಕ್ರಿಯಗತಿ 

Live Users ಪ್ರಸಕ್ತಬಳಕೆದಾರರು 
Livelihood ಅಶನಾರ್ಥ, ಜೀವನಾಂಶ 
Livestock ಪಶುಸಂಪತ್ತಿ, ಜಾನುವಾರು 
Living Cost ಜೀವನವೆಚ್ಚ,ನಿರ್ವಾಹವೆಚ್ಚ 
Living Debt ಸಕ್ರಿಯ ಯಣ 

Living Wage ನಿರ್ವಾಹಕೂಲಿ 

Lಂ೩d ಭಾರ 

Loading ಹೇರಿಕೆ 


84 ಬ್ಯಾಂಕಿಂಗ್‌ ಪದಕೋಶ 


Loan ಸಾಲ 

Loan Accommodation ಸಾಲಸಹಕಾರ 
Loan Agreement ಸಾಲ ಒಪ್ಪಂದ 
Loan Commitments ಸಾಲಬದ್ಧತೆ 
Loan Components ಸಾಲಘಟಕಗಳು 
Loan Documents ಸಾಲದಸ್ತಾವೇಜು 
Loan Instalment ಸಾಲದ ಕಂತು 
Loan on Mortgage ಸಾಲ ಅಡಮಾನ 
Loan on Policy ಸಾಲನೀತಿ 

Loan Portfolio ಸಾಲವಿಭಾಗ 

Loan Service ಸಾಲಸೇವೆ 

Loan Syndication ಸಾಲಸಮೂಹನ 
Loan Waiver ಸಾಲಮನ್ನಾ 

Loanee ಸಾಲಗಾರ 

Local Market ಸ್ಥಳೀಯ ಮಾರುಕಟ್ಟೆ 
Local Treasury ಸ್ಥಳೀಯ ಖಜಾನೆ 
Location ಸ್ಥಳ 

Location Map ಸ್ಥಳಸೂಚೀನಕ್ಷೆ 

Lock in Period ಅವರುದ್ಧ ತಾವಧಿ, ಕಟ್ಟುಪಾಡುಕಾಲ 
Lock out ಬೀಗಮುದ್ರೆ | 
Lಂcker ಭದ್ರತಾಕಪಾಟು 

Locker Room ಭದ್ರತಾಕಪಾಟು ಕೊಠಡಿ, ತಿಜೋರಿಕೋಣೆ. 
Locus stand ಹಸ್ತಕ್ರೇಪಾಧಿಕಾರ 
Lodged Bill ಜಮಾಕೃತ ಹುಂಡಿ 

1.08 Book ವಾಹನದಿನಚರಿ ಪುಸ್ತಕ 
Logistics ಚಲನ ಸರಕು 

1,080 ಲಾಂಛನ 

Long Bills ದೀರ್ಫ್ಥಕಾಲೀನ ಹುಂಡಿ 
Long Standing ದೀರ್ಥಕಾಲಿಕ 

Long Term Loanದೀರ್ಫಾವಧಿ ಸಾಲ 
Lಂss ನಷ್ಟ 


ಬ್ಯಾಂಕಿಂಗ್‌ ಪದಕೋಶ 85 


Loss Account ನಷ್ಟಖಾತೆ 

Loss in Transit ಮಾರ್ಗಸ್ಥಹಾನಿ 

Lಂst ಕಳೆದುಹೋದ 

Low Cost ಅಲ್ಪವೆಚ್ಚ 

Low Income Group ಕಡಿಮೆ ಆಧಾಯವರ್ಗ 
Low Yielding Variety ಅಲ್ಲ ಇಳುವರಿ ಪ್ರಬೇಧ 
Lubricant ಕೀಲೆಣ್ಣೆ 

Lucrative Proposition ಲಾಭಪ್ರದ ಪ್ರಸ್ತಾವ 
Lump Sum ಏಕಗಂಟು, ಇಡಿಗಂಟು 

Lump Sum Amount ಒಟ್ಟುಮೊತ್ತ 

Luxury Goods ವಿಲಾಸವಸ್ತು, ಭೋಗಸಾಮಗ್ರಿ 


0೦೦ 


Creates Tree Dagram Sor Power Pom 


86 4 ಬ್ಯಾಂಕಿಂಗ್‌ ಪದಕೋಶ 


Macro 8000017105 ಸಮಷ್ಪಿ ಅರ್ಥಶಾಸ್ತ 
Macro [Level ಮೇಲುಹ೦ತ, ಸ್ಥೂಲಸ್ತರ p 
Madiation ಮಧ್ಯಸ್ಥಿಕೆ 

Maiden Project ಪ್ರಥಮಯೋಜನೆ 
Mail Advice ಅಂಚೆಸೂಚನೆ 

Mail Transfer ಅಂಚೆವರ್ಗಾವಣೆ 

Main Account ಮುಖ್ಯಖಾತೆ 

Main Head ಮುಖ್ಯಶೀರ್ಷ 
Maintenance ನಿರ್ವಹಣೆ 

Major ಪ್ರಮುಖ, ವಯಸ್ಕ 

Major Heads ಮುಖ್ಯಶೀರ್ಷಿಕೆ 

Major Works ಬೃಹತ್‌ ಕಾರ್ಯ 
Majority Certificate ವಯಸ್ಕತಾ ಪ್ರಮಾಣ 
Maker ರಚಕ 

Maladjustment ತಪ್ಪುಹೊ೦ದಾವಣೆ 
Maladministration ದುರಾಡಳಿತ 
Malafide ದುರುದ್ದೇಶ 

Malpractice ಅನಾಚಾರ, ದುರಾಚರಣೆ 
Man Days ಶ್ರಮದಿನ 

Man Hour ಶ್ರಮಗ೦ಟೆ 

Man Power ಶ್ರಮಶಕ್ತಿ, ಜನಶಕ್ತಿ 


pe 
ಪತ್ರ 


ಬ್ಯಾಂಕಿಂಗ್‌ ಪದಕೋಶ 

Man Year ಶ್ರಮವರ್ಷ | 
Management ವ್ಯವಸ್ಥಾಪನ 

Management Information System ವ್ಯವಸ್ಥಾಪನಾಮಾಹಿತಿಪದ್ದ ತಿ 
Management Technique ವ್ಯವಸ್ಥಾಪನ ತಂತ್ರ 
| Manager ವ್ಯವಸ್ಥಾಪಕ 

Managing Director ವ್ಯವಸ್ಥಾಪಕನಿರ್ದೇಶಕ 
| Mandate ಆದೇಶ 

Mandatory ಆಜ್ಞಾಬದ್ಧ, ಕಡ್ಡಾಯ 
Manipulate ಕೈವಾಡಮಾಡು 

Manual ನಿಯಮಪುಸ್ತಕ, ಅಯಂತ್ರಿಕ 
Manual Labour ಶಾರೀರಿಕಶ್ರಮ 
Manufacture ನಿರ್ಮಾಣ, ತಯಾರಿಕೆ 
Manufacturer ನಿರ್ಮಾತೃ 

Manure ಗೊಬ್ಬರ 

Manuscript ಹಸ್ತಪ್ರತಿ 

Margin ಸ್ವಭಾಗ, ಅಂತರ, ವಾಶಿ 

Margin Money ಸ್ವಭಾಗಧನ, ವಾಶಿಹಣ 
Marginal Cultivation ಸಣ್ಣಕೃಷಿ 
Marginal Demand souೇಡಿಕೆ 

Marginal Farmer ಅತಿಸಣ್ಣರೈತ 

Marginal Profit ಅಲ್ಪ್ಬಲಾಭ 

Marine Insurance ಸಾಗರವಿಮೆ 

Marine Products ಸಮುದ್ರೋತ್ಪನ್ನ 
Marine Risk ನೌಕಾಯಾನ ನಷ್ಟಭಯ 
Mark ಅ೦ಕ, ಚಿಹ್ನೆ 

Marked Capacity ಅ೦ಕಿತ ಸಾಮರ್ಥ್ಯ 
Marked Cheque ಪ್ರಮಾಣಿತ ಚೆಕ್ಕು 
Marked Improvement ಉಲ್ಲೇಖನೀಯ ಸುಧಾರಣೆ 
Marked Price ಅಂಕಿತಬೆಲೆ 

Market ಮಾರುಕಟ್ಟೆ 


58 


Market Value ಮಾರುಕಟ್ಟೆಮೌಲ್ಯ 
Marketable ಮಾರಾಟಯೋಗ್ಯ 
Marketing ಮಾರಾಟಗಾರಿಕೆ 

Mass Banking ಜನಬ್ಯಾಂಕಿಂಗ್‌ 

Mass Distribution ವ್ಯಾಪಕ ವಿತರಣೆ 
Mass Production ಭೂರಿಉತ್ತಾದನೆ 
Matching Grant ಅನುರೂಪ ಅನುದಾನ 
Matenal ಸಾಮಗಿ | 
Maternal Alteration ಸಾರಭೂತ ಬದಲಾವಣೆ 
Maternity Leave ಪ್ರಸೂತಿರಜೆ,ಹೆರಿಗೆರಜೆ 
Matrix ಮಾತೃಕೆ 

Matter in Dispute ವಿವಾದಗಸ್ತವಿಷಯ 
Matured Policy ಪರಿಪಕ್ಷಪಾಲಿಸಿ 
Maturity ಪರಿಪಕ್ತತೆ 

Maturity Date ಪರಿಪಕ್ಸತಾದಿನಾಂಕ 
Maturity Value ಪರಿಪಕ್ವತಾಮೌಲ್ಯ 
Maximum Rate ಗರಿಷ್ಠದರ 

Means ಸಾಧನ 

Means of Subsistence ನಿರ್ವಾಹಸಾಧನ 
Measure ಉಪಾಯ, ಮಾಪನ 
Mechanisation ಯಾಂತ್ರೀಕರಣ 
Mechanism ವ್ಯವಸ್ಥಾತಂತ್ರ 

Mediator ಮಧ್ಯಸ್ಥ 


Medical Certficate ವೈದ್ಯಕೀಯ ಪ್ರಮಾಣಪತ್ರ 


Medium ಮಾಧ್ಯಮ 

Medium of Exchange ವಿನಿಮಯ ಮಾಧ್ಯಮ 
Medium Tern ಮಧಾ )ಿವಧಿ 

Mecting ಸಭೆ 

Mega Issues ಬೃಹತ್‌ನೀಡಿಕೆ 

Mega Merger ಮಹಾವಿಲೀನ 

Member ಸದಸ್ಯ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 


Memorandum ಜ್ಞಾಪನ 

Memorandum of Association ಸಂಸ್ಥೆಯ ಬಹಿರ್ನಿಯಮ 
Mental Incapacity ಮಾನಸಿಕ ಅಸಾಮರ್ಥ್ಯ 
Mercantile Agent ವ್ಯಾಪಾರಿಕ ಪ್ರತಿನಿಧಿ 
Merchandise ವಾಣಿಜ್ಯವಸ್ತು 

Merchandise Account ವ್ಯಾಪಾರಿಕ ಖಾತೆ 
Merchant ವ್ಯಾಪಾರಿ 

Merchant Banking ವಣಿಕಬ್ಯಾಂಕಿಂಗ್‌ 

Merger ವಿಲೀನ, ವಿಲಯನ 

Mergers and Acquisitions ವಿಲೀನ ಮತ್ತು ಸ್ವಾಧೀನಗಳು 
Ment List ಅರ್ಹತಾಪಟ್ಟಿ 

Merits and Demenits ಗುಣಾವಗುಣ,ಗುಣದೋಷ 
Message ಸಂದೇಶ 

Messanger ಸಂದೇಶವಾಹಕ 

Metal Detector ಲೋಹಶೋಧಕ 

Method of Accounting ಲೆಕ್ಕಪದ್ದತಿ 

Micro Economics ವ್ಯಷ್ಟಿ ಅರ್ಥಶಾಸ್ತ್ರ 

Micro Finance ವ್ಯಷ್ಟಿವಿತ್ತ 

Micro level ಕೆಳಹ೦ತ, ಸೂಕ್ಷ್ಮಸ್ತರ 

Mid Year Review ಮಧ್ಯವಾರ್ಷಿಕ ಸಮೀಕ್ಷೆ 
Middle Class ಮಧ್ಯಮವರ್ಗ 

Middle East ಮಧ್ಯಪೂರ್ವ 

Middle Income Group ಮಧ್ಯಮ ಆದಾಯವರ್ಗ 
Middle Man ಮಧ್ಯವರ್ತಿ 

Migrant ವಲಸಿಗ 

Migration ವಲಸೆ, ವ್ಯವಸ್ಥಾಂತರ 

Migration Certificate ವಲಸೆ ಪ್ರಮಾಣಪತ್ರ 
Migration of Capital ಬ೦ಡವಾಳವಲಸೆ 

Milch cow ಕರಾವು, ಹೈನುದನ 

Million ದಶಲಕ್ಷ 

Mineral 011 ಖನಿಜತೈಲ 


೨೦ ಬ್ಯಾಂಕಿಂಗ್‌ ಪದಕೋಶ 


Minimum Capital Requirement ಕನಿಷ್ಠಬ೦ಡವಾಳ ಅಗತ್ಯ 
Minimum ಕನಿಷ್ಠ 

Minimum Reserves ಕನಿಷ್ಠಮೀಸಲು 
Minimum Support Price ಕನಿಷ್ಠಬೆ೦ಬಲಬೆಲೆ 
Minor Head ಲಘುಶೀರ್ಷ 

Minor ಅಪ್ರಾಪ್ತವಯಸ್ಕ 

Minor Industry ಲಘುಕೈಗಾರಿಕೆ 

Minor 17188100 Project ಸಣ್ಣನೀರಾವರಿ ಯೋಜನೆ 
11110110 ಅಪ್ರಾಪ್ತವಯಸ್ಥತೆ, ಅಲ್ಪಸಂಖ್ಯಾತ 
Mint. ಟಂಕಸಾಲೆ - 

Mintageuoಕನ ಶುಲ್ಕ 

Minus Balance ಯಣಾತ್ಮಕ ಶೇಷ 

Minutes ನಡಾವಳಿ 

‘Mirror Account ಪ್ರತಿರೂಪ ಖಾತೆ 
Misappropriation ದುರ್ವಿನಿಯೋಗ 
Misbehavior ದುರ್ವರ್ತನೆ 

Miscellaneous ಸಾದಿಲ್ವಾರು, ವಿವಿಧ, ನಾನಾ 
Miscellaneous Account ಸಾದಿಲ್ವಾರು ಖಾತೆ 
Misconduct ದುರ್ನಡತೆ 

Mismanagement ಅವ್ಯವಸ್ಥಾಪನ 

Mismatch ಸಂತುಲನ 

Mistake ತಪ್ಪು, ದೋಷ, ಪ್ರಮಾದ 

Mixed Crop ಮಿಶ್ರಿತ ಬೆಳೆ 

Mixed Economy ಮಿಶ್ರಿತ ಅರ್ಥವ್ಯವಸ್ಥೆ 
Mobile Banking ಸಂಚಾರಿ ಬ್ಯಾಂಕಿಂಗ್‌ 
Mobilisation ಅಭಿಯಾನ, ಸಂಗ್ರಹಣೆ 
Mobilisation of Capital ಬಂಡವಾಳ ಅಭಿಯಾನ : 
Mobilisation of Deposits ಠೇವಣಿ ಅಭಿಯಾನ 
Mode of Operation ಕಾರ್ಯವಿಧಿ 

Model ಮಾದರಿ | 

Moderate Means ಸಾಧಾರಣ ಸಾಧನ 


ಬ್ಯಾಂಕಿಂಗ್‌ ಪದಕೋಶ 91 


Modemisation ಆಧುನಿಕತೆ 

Modification ನವೀಕರಣ 

Module ವಿಭಾಗ, ವಲಯ 

Modus Operandi ಕಾರ್ಯವಿಧಾನ 
Moffussil ನಗರ ಪರಿಸರ 

Monetary Crisis ಹಣಕಾಸು ಸಂಕಟ 
Monetary Policy ಹಣನೀತಿ 

Money at Call ಕರೆಹಣ 

Money Flow ಹಣಹರಿವು 

Money Illusion ಮುದ್ರಾಭಮೆ 

Money in Circulation ಸಂಚಲನ ಧನ, ಚಲಾವಣೆಯಲ್ಲಿರುವ ಹಣ 
Money Laundering ಧನಧವಲೀಕರಣ, ಹಣ ಬಿಳೀಕರಣ 
Money Lender ಲೇವಾದೇವಿದಾರ , ಧನದಾತ 
Money ಹಣ 

Money Order ಧನಾದೇಶ 

Monitor ಉಸ್ತುವಾರಿ 

10111101118 ಮೇಲ್ವಿಚಾರಣೆ 

Monopoly ಏಕಸ್ವಾಮ್ಯ, ಏಕಾಧಿಕಾರ 

Month end ಮಾಸಾಂತ್ಯ 

Monthly Balance ಮಾಸಿಕಶಿಲ್ಯು. 
Monthly Rests ಮಾಸಿಕಶಿಷ್ಟ 

Monthly Statement ಮಾಸಿಕ ತಃಖ್ತೆ 

Moral Suasion ನೈತಿಕಪ್ರೇರಣೆ 
Moratorium ಅಧಿಸ್ಥಗನ, ಯಣವಿಳಂಬನ 
Mortality ನೈತಿಕತೆ ; 
Mortgage ಅಡಮಾನ, ಆಧಾರ, ಈಡು 
Mortgage Debt ಅಡಮಾನ ಯಣ 


. Mortgage Deed ಅಡಮಾನಪತ್ರ 


Mortgagee ಅಡಮಾನದಾರ 
Mortgager ಅಡಮಾನಕರ್ತ 
Movable Property ಚರಸೊತ್ತು 


೨2 ಬ್ಯಾಂಕಿಂಗ್‌ ಪದಕೋಶ 


Mulberry ಹಿಪ್ಪುನೇರಳೆ 

Multilateralism ಬಹುರಾಷ್ಟ್ರೀಯ ವ್ಯಾಪಾರ 

Multi Media ಬಹುಮಾಧ್ಯಮ 

Multi Product Sales Team ಬಹುಉತ್ಪನ್ನ ಮಾರಾಟದಳ 
Multicity Chequeಬಹುನಗರೀಯ ಚೆಕ್‌ 

Multilateral Trade ಬಹುಪಕ್ಷೀಯ ವ್ಯಾಪಾರ 
Multilingual ಬಹುಭಾಷೀಯ 

Multinational ಬಹುರಾಷ್ಟ್ರೀಯ 

Multiple Banking Arrangements ಬಹುಬ್ಯಾಂಕಿಂಗ್‌ ವ್ಯವಸ್ಥೆ 
Multiple Cropping Pattern ಬಹುಬೆಳೆಕಮ 

Multiple Finance ಬಹುವಿಧ ಹಣಕಾಸು 
Multiple Financing ಬಹುವಿಧ ವಿತ್ತಪೋಷಣೆ 
Multipurpose ಬಹೂದ್ದೇಶ 

Muster Roll ಹಾಜರಿಪಟ್ಟಿ 

Mutation ಮಾರ್ಪಾಟು 

Mutilated Note ಹರಿದ ನೋಟು, ವಿಕೃತನೋಟು 
Mutual Fund ಪರಸ್ಪರನಿಧಿ 

Myriad Schemes ಅಗಣಿತಯೋಜನೆಗಳು 


ಬ್ಯಾಂಕಿಂಗ್‌ ಪದಕೋಶ 93 


| 


Naked Contract ಅಪ್ರತಿಭೂತ ಒಪ್ಪಂದ 
Naked Debenture ಅರಕ್ಷಿತ ಡಿಬೆ೦ಚರು 
Narration ನಿರೂಪಣೆ,ವಿವರಣೆ 

Narrow Banking ಸೀಮಿತ ಬ್ಯಾಂಕಿಂಗ್‌ 
Narrow Money ಸ೦ಕೀರ್ಣಧನ 
National Average ರಾಷ್ಟ್ರೀಯ ಸರಾಸರಿ 
National Thrift Policy ರಾಷ್ಟ್ರೀಯ ಮಿತವ ್ಯಯನೀತಿ 
Nationalisation ರಾಷ್ಟ್ರೀಕರಣ 
Nationalised Banks ರಾಷ್ಟ್ರೀಕ ೈತ ಬ್ಯಾಂಕ್‌ 
Nationality ರಾಷ್ಟ್ರೀಯತೆ 

Native Country ಜನ್ಮಭೂಮಿ 

Native ದೇಶೀಯ, ದೇಸಿಗ, ಮೂಲನಿವಾಸಿ 
Natural Advantage ಸ್ವಾಭಾವಿಕಲಾಭ 
Natural Calamity ಪ್ರಾಕೃತಿಕ ವಿಕೋಪ 
Natural Capital ನೈಸರ್ಗಿಕ ಬಂಡವಾಳ 
Natural Growth Rate ಸಹಜವ ೃದ್ಧಿದರ 
Natural Guardian ಸ್ವಾಭಾವಿಕ ಪಾಲಕ 
Natural Justice ಸಹಜನ್ಯಾಯ 

Natural Premium ಮೂಲಪ್ರೀಮಿಯಂ 
Natural Resources ಪ್ರಾಕೃತಿಕ ಸಂಪನ್ಮೂಲಗಳು 
Naturalisation ವಾಸ್ತವೀಕರಣ 


"94 ಬ್ಯಾಂಕಿಂಗ್‌ ಪದಕೋಶ 


Nature of Charge ಭೋಜೆಯ ಸ್ವರೂಪ 
Near Cash ಶೀಘ್ರ ನಗದು 
Near Money ಶೀಘ್ರಧನ 
11000858105 ಆವಶ್ಯಕ ಸಾಮಗ್ರಿ 
Necessities of Life ಜೀವನಾವಶ್ಯಕತೆ 
Need based Approach ಅಗತ್ಯಾಧಾರಿತ ದೃಷ್ಟಿಕೋನ 
Negative Balance ನಕಾರಾತ್ಮಕ ಶಿಲ್ಕು, ಯಣಶೇಷ 
Negative Carry ನಕಾರಾತ್ಮಕಧಾರಣ 
Negative Lien ನಕಾರಾತ್ಮಕ ಗ್ರಹಣಾಧಿಕಾರ 
Negative Pledge ನಕಾರಾತ್ಮಕಗಿರವಿ 
Neglected ಅಲಕ್ಷಿತ 
Negligence ಅಲಕ್ಷ್ಯ 
Negotiability ಪರಕ್ರಾಮ್ಯತೆ 
Negotiable ಪರಕ್ರಾಮ್ಯ 
Negotiable Instrument ಪರಕ್ರಾಮ್ಯಸಂಲೇಖ 
Negotiate ಪರಕ್ರಾಮಣಮಾಡು 
Negotiation ಸಂಧಾನ, ಪರಕ್ರಾಮಣ 
Negotiator ಸ೦ಧಾನಕಾರ, ಪರಕ್ರಾಮಕ 
Net ನಿವ್ವಳ 
Net Cash Flow ನಿವ್ವಳ ನಗದುಹರಿವು 
Net Domestic Assets ನಿವ್ವಳ ದೇಶೀ ಆಸ್ತಿ 
Net Domestic Liabilities ನಿವ್ವಳದೇಶೀಹೊಣೆ 
Net Income ನಿವ್ವಳ ಆದಾಯ ಕ 
Net Inflow ನಿವ್ವಳ ಒಳಹರಿವು 
Net Issue ನಿವ್ವಳ ನೀಡಿಕೆ ಹ 
Net Liquidity Ratio ನಿವ್ವಳ ದ್ರವತ್ವಅನುಪಾತ 
Net Loss ನಿವ್ವಳ ನಷ್ಟ 
Net Neutrality ಜಾಲ ತಾಟಸ್ಥ್ಯ 

Net Off ಸಮಂಜನ 
Net Owned Fund ನಿವ್ವಳ ಸ್ವಾಧಿಕೃತನಿಧಿ 
Net Proceeds ನಿವ್ವಳಪ್ರಾಪ್ತಿ 


ಬ್ಯಾಂಕಿಂಗ್‌ ಪದಕೋಶ 


Net Production ನಿವ್ವಳ ಉತ್ಪಾದನೆ 

Net Profit ನಿವ್ಗಳಲಾಭ ' 

Net Retum ನಿವ್ವಳ ಪ್ರತಿಫಲ 

Net Working Capital ನಿವ್ವಳ ಕಾರ್ಯಶೀಲಬಂಡವಾಳ 
Net Worth ನಿವ್ವಳಸ೦ಪತ್ತು 

Net Yield ನಿವ್ವಳಆದಾಯ 

Netting of Assets ಆಸಿನಿರ್ಧರಣ 

Netting of Expenses ವ್ಯಯನಿರ್ಧರಣ 
Neutral Market ತಟಸ್ಥಮಾರುಕಟ್ಟೆ 

Neutral Spread ತಟಸ್ಥಮೌಲ್ಯಾಂತರ 

New Deal ನೂತನ ವ್ಯವಸ್ಥೆ 

Nil Return ಶೂನ್ಯ ಪರತಮಾಹಿತಿ 

No Dues Certificate ಬೇಬಾಕಿ ಪ್ರಮಾಣಪತ್ರ 
No [11115 Account ಸರಳಖಾತೆ 

No Funds ಹಣವಿಲ್ಲ 

No Objection Certificate ನಿರಾಕ್ಷೇಪಣಾ ಪ್ರಮಾಣಪತ್ರ 
Nodal Body ಕೇಂದ್ರೀಯ ನಿಕಾಯ 

Nodal Officer ಮುಖ್ಯಾಧಿಕಾರಿ 

Nodal Point ಕೇ೦ದ್ರಸ್ಥಳ 

Nominal Account ನಾಮಮಾತ್ರ ಖಾತೆ 
Nominal Amount ನಾಮಿತ ಮೊತ್ತ 
Nominal Audit ನಾಮಮಾತ್ರ ಲೆಕ್ಕಪರಿಶೋಧನೆ 
Nominal Exchange ನಾಮಮಾತ್ರ ವಿನಿಮಯ 
Nominal Interest ನಾಮಮಾತ್ರ ಬಡ್ಡಿ 
Nominal Member ನಾಮಮಾತ್ರ ಸದಸ್ಯ 
Nominal Price ನಾಮಮಾತ್ರ ಬೆಲೆ 
Nominal Value ನಾಮಮಾತ್ರ ಮೌಲ್ಯ 
Nominal Wage ಅತ್ಯಲ್ಪಕೂಲಿ 

Nominated Member ನಾಮನಿರ್ದೇಶಿತ ಸದಸ್ಯ . 
Nomination ನಾಮನಿರ್ದೇಶನ 

Nominee Account ನಾಮನಿರ್ದೇಶಿತ ಖಾತೆ 


೨೮ 


96 ಬ್ಯಾಂಕಿಂಗ್‌ ಪದಕೋಶ 


Nominee Director ನಾಮನಿರ್ದೇಶಿತ ನಿರ್ದೇಶಕ 
Nominee ನಾಮನಿರ್ದೇಶಿತ 

Non Acceptance ಅಸ್ತೀಕೃತಿ, ತಿರಸ್ಕಾರ 

Non Assessable Income ಅನಿರ್ಧರಣೀಯ ಆದಾಯ 
Non Authorised Dealer ಅನಧಿಕೃತ ವ್ಯಾಪಾರಿ 

Non Banking ಬ್ಯಾಂಕಿ೦ಗೇತರ 

Non Called Debt ಅನಾಹೂತ ಯಣ, ವಿಲಂಬಿತ ಯಣ 
Non Cash Assets ನಗದೇತರ ಆಸ್ತಿ 

Non Commercial ವಾಣಿಜ್ಯೇತರ 

Non Compliance ಅನನುಪಾಲನೆ 

Non Concessional ರಿಯಾಯಿತಿ ರಹಿತ 

Non Convertible ಪರಿವರ್ತನೀಯ ' 

Non Core Sector ಅಲಕ್ಷಿತರಂಗ 

Non Corporate Tax ನಿಗಮೇತರ ತೆರಿಗೆ 

Non Current ಅಪ್ರಚಲಿತ 

Non Delivery ಅವಿತರಣೆ 

Non Discriminatory ಪಕ್ಷಪಾತರಹಿತ 

Non Eaming ಅನರ್ಜಕ 

Non Economic ಆರ್ಥಿಕೇತರ 

Non Essential Goods ಅನಾವಶ್ಯಕ ಸಾಮಗ್ರಿ 

Non Feasible ಕಾರ್ಯಸಾಧ್ಯವಲ್ಲದ 

Non Flexible Price ಅನಮ್ಯಬೆಲೆ 

Non Food Articles ಆಹಾರೇತರ ಸಾಮಗ್ರಿ 

Non Fund Based Exposure ನಿಧಿಯೇತರ ಆಧಾರಿತ ಯಣ 
Non Formal Sector ಅಸಂಘಟಿತ ಕ್ಷೇತ್ರ ' 

Non Government Organisation ಸರಕಾರೇತರ ಸಂಸ್ಥೆ 
Non Indian Origin ಅಭಾರತೀಯ ಮೂಲ 

Non Interest Bearing ಬಡ್ಡಿರಹಿತ 

Non Performing Asscts "ನಿಷ್ಕ್ರಿಯ ಆಸ್ಥಿ, ಅನರ್ಜಕ ಆಸ್ತಿ 
Non Perishable Commodity ಅವಿನಾಶ ಸಾಮಗಿ 
Non Plan ಯೋಜನೇತರ 


ಬ್ಯಾಂಕಿಂಗ್‌ ಪದಕೋಶ 97 


Non Preferential ಆದ್ಯತಾರಹಿತ 

Non Productive Value ಅನುತ್ಪಾದಕ ಮೌಲ್ಯ 

Non Profit Farmer ಲಾಭರಹಿತ ಕೃಷಿಕ 

Non Recurring Expenditure ಅನಾವರ್ತ ಖರ್ಚು 
Non Registration ನೋಂದಣಿರಹಿತ 

Non Resident Account ಅನಿವಾಸಿಖಾತೆ 

Non Resident Indian ಅನಿವಾಸಿ ಭಾರತೀಯ 

Non Scheduled Bank ಅನನುಸೂಚಿತ ಬ್ಯಾಂಕ್‌ 

Non Schematic Lending ಯೋಜನೇತರ ಸಾಲ 
Non Seasonal Advances ಯತುಮಾನೇತಥ ಮುಂಗಡ 
Non Standard ಅಮಾನಕ 

Non Statutory ಅಸಾಂವಿಧಾನಿಕ 

Non Traditional Goods ಅಸಾಂಪ್ರದಾಯಿಕ ಸಾಮಗ್ರಿ 
Non Transferable ವರ್ಗಾವಣೇತರ 

Non Viable ಅಲಾಭಕಾರಿ, ಅರ್ಥಸಾಧ್ಯವಲ್ಲದ 

Non Zero Price ಶೂನ್ಯೇತರ ಬೆಲೆ 

‘Normal Tax ಸಾಮಾನ್ಯತೆರಿಗೆ 

Normative Currency ಪ್ರಾಮಾಣಿಕ ಚಲಾರ್ಥ 
Norms ಸೂತ್ರಗಳು, ವಿಧಾನಗಳು 

Nostro Account ನಾಪ್ರೋಖಾತೆ, ನಮ್ಮ ಖಾತೆ ನಿಮ್ಮಲ್ಲಿ 
Not Arranged For ವ್ಯವಸ್ಥೆಯಾಗಿಲ್ಲ 

Not Exceeding ಅನಧಿಕ, ಮೀರದೇ ಇರುವ 

Not Negotiable ಅಪರಕ್ರಾಮ್ಯ 

Not Provided For ಮುನ್ನೇರ್ಪಾಟು ಮಾಡದ 
Notary Public ಲೇಖ್ಯಪ್ರಮಾಣಕ 

Note ನೋಟು 

Note Circulation ನೋಟುಚಲಾವಣೆ 

Note Issue ನೋಟುನೀಡಿಕೆ 

Note Venfication ನೋಟುಪರಿವೀಕ್ಷಣೆ 

Notes of High Denominations ಅಧಿಕಮೌಲ್ಯದ ನೋಟುಗಳು 
Notes of Small Denominations ಕಡಿಮೆ ಮೌಲ್ಯದ ನೋಟುಗಳು 


98 ಬ್ಯಾಂಕಿಂಗ್‌ ಪದಕೋಶ 


Notice ಸೂಚನೆ, ತಿಳಿವಳಿಕೆ 

Notice Deposit ಸೂಚನಾಠೇವಣಿ 

Notice of Discharge ಕಾರ್ಯಮುಕ್ತಿಸೂಚನೆ 
Notice of Dishonour ನಕಾರಸೂಚನೆ 

Notice of Sale ಮಾರಾಟ ಸೂಚನೆ 
Notification ಅಧಿಸೂಚನೆ 

Noting ಷರಾಲೇಖನ 

Notional ಅನುಮಾನಿಕ, ಕಾಲನಿಕ 

Notional Due Date ಕಾಲನಿಕ ವಾಯಿದಾದಿನಾಂಕ 
Notional Income ಕಲಿತ ಆದಾಯ 

Notional Seniority ಕಲ್ಪಿತ ವರಿಷ್ಠತೆ 

Novation ಪ್ರತಿಸೂಚನೆ 

Null and Void ಅಕೃತ ಮತ್ತು ಶೂನ್ಯ 

Number Panel ಸಂಖ್ಯಾಪಟ್ಟಿ 

Numerical Value ಸಂಖ್ಯಾತ್ಮಕ ಮೌಲ್ಯ 
Numismatics ನಾಣ್ಯಶಾಸ್ತ್ರ 

Nursery ಸಸಿತೋಟ, ಬಾಲವನ 

Nursing an Account ಖಾತಾಪೋಷಣೆ 
Nursing Programme ಶುಷ್ರೂಷಾಕಾರ್ಯಕ್ರಮ ' 


ತಡಿ ಚಲ 


ಬ್ಯಾಂಕಿಂಗ್‌ ಪದಕೋಶ 99 


Oath of Secrecy ಗೌಪ್ಯಪ್ರಮಾಣವಚನ 

೦b)ಂtive ಉದ್ದೇಶ 

Obligation ಬಾಧ್ಯತೆ, ದಾಯಿತ್ವ ಆಭಾರ 

Obligator ಆಭಾರಿ 

Obligatory ಅನಿವಾರ್ಯ, ಕಟ್ಟುಬಿದ್ದ 

01011800 ಸಾಲಿಗ, ಧನಿ 

Obligor ಸಾಲಗಾರ, ಯಣಿ 

Observation ಅವಲೋಕನ 

Obsolescence ಅಪ್ರಚಲನ, ಬಳಕೆತಪ್ಪು 

Obsolete Coin ಅಪ್ರಚಲಿತನಾಣ್ಯ 

Occupation ವೃತ್ತಿ 

Odd Hours ವಿಷಮವೇಳೆ 

Off Balance Sheet Finance ಸ್ಥಿತಿವಿವರಣಪಟ್ಟಿಬಾಹ್ಯವಿತ್ತ 
Off Balance Sheet Items ಸ್ಥಿತಿವಿವರಣಪಟ್ಟಿಬಾಹ್ಯಬಾಬು 
Off Print ಅನುಮುದ್ರಣ, ಅಂಶಪ್ರಕಾಶನ 

Off Shoot ಪ್ರಶಾಖೆ 

Off Shore Banking ಕಡಲಾಚೆಯ ಬ್ಯಾಂಕಿಂಗ್‌, ಸಾಗರೋತ್ತರಬ್ಯಾಂಕಿಂಗ್‌ 
Off Site ATM ಶಾಖೇತರ ಎಟಿಎಂ, ಶಾಖೇತರ ಸನಿಹ 
Off Site Surveillance Retum ಪರೋಕ್ಷ ಕಣ್ಣಾವಲುವರದಿ 
Off Site Surveillance ಪರೋಕ್ಷ ಕಣ್ಗಾವಲು 

Off take ನೀಡಿಕೆ 


10೦ ಬ್ಯಾಂಕಿಂಗ್‌ ಪದಕೋಶ 


Ofer ಪ್ರಸ್ತಾವ 

Offered Rate ಪ್ರಸ್ತುತದರ 

Office Copy ಕಛೇರಿಪ್ರತಿ 

Office of Issue ನೀಡಿಕೆಕಛೇರಿ 

Office ಕಛೇರಿ 

Officer ಅಧಿಕಾರಿ 

Officer In Charge ಪ್ರಭಾರಿ ಅಧಿಕಾರಿ 

Official Amortisation ಅಧಿಕೃತ ಪರಿಶೋಧನೆ 
Official Assignee ಅಧಿಕೃತ ಸಮನುದೇಶಿ 

Official Duty ಅಧಿಕೃತ ಕರ್ತವ್ಯ 

Official Language ಅಧಿಕೃತಭಾಷೆ 

Official Liquidation ಅಧಿಕೃತ ಪರಿಸಮಾಪನ 
Official Liquidator ಅಧಿಕೃತ ಪರಿಸಮಾಪಕ 

Official Rate ಅಧಿಕೃತದರ 

Official Receiver ಅಧಿಕೃತ ಸ್ವೀಕೃತಿಕಾರ 

Officiating Capacity ಸ್ಥಾನಾಪನ್ನ ಸಾಮರ್ಥ್ಯ 

011 Seeds ಎಣ್ಣೆಕಾಳು 

Old Age Pension ವೃದ್ಧಾಪ್ಯವೇತನ 

Ombudsman ಲೋಕಪಾಲ 

Omission ಲೋಪ, ಚ್ಯುತಿ 

Omnibus Credit ವಿವಿಧ ಉದರಿ 

On Account Bill ಲೆಕ್ಕಹುಂಡಿ, ಲೇಖಗತ ಹುಂಡಿ 
On Balance Sheet Items ಸ್ಥಿತಿವಿವರಣಪಟ್ಟಿ ಬಾಬುಗಳು 
On Behalf of ಪರವಾಗಿ | 
On ccount ಸಲುವಾಗಿ 

On Consignment ಪರೇಷಣದ ಮೇಲೆ 

On Demand ಕೇಳಿದಾಗ, ತಗಾದೆಮಾಡಿದಾಗ 

On line Banking ತಾಕ್ಷಣಿಕ ಬ್ಯಾಂಕಿಂಗ್‌ 

On Probation ಪರಿವೀಕ್ಷಾಧೀನ 

On Site ATM ಶಾಖಾಸ್ಥಿತ ಎಟಿಎಂ, ಶಾಖಾಸ್ಥಿತ ಸನಿಹ 
On the Job Training ಉದ್ಯೋಗ ತರಬೇತಿಯಲ್ಲಿ 


ಬ್ಯಾಂಕಿಂಗ್‌ ಪದಕೋಶ 


One Man Office ಏಕವ್ಯಕ್ತಿ ಕಛೇರಿ 

One Stop Shop ಸರ್ವಸೇವಾಕೇ೦ದ್ರ 

One Time Scttlement ಏಕಕಾಲ ಇತ್ಯರ್ಥ 
Onward Transmission ಅಗ್ರೇಷಣ 

Open Cheque ತೆರೆದ ಚೆಕ್ಕು 

Open Ended Schemes ನಿರಂತರ ಯೋಜನೆ 
Open Letter of Credit ಮುಕ್ತ ಉದರಿಪತ್ರ 
Open Market ಮುಕ್ತಮಾರುಕಟ್ಟೆ 

Open Mortgage ಮುಕ್ತ ಅಡಮಾನ 

Open Policy ಮುಕ್ತನೀತಿ 

Opening Balance ಆರಂಭಿಕ ಶಿಲ್ಕು 
Opening Cash ಆರ೦ಭಿಕನಗದು 

Opening Stock ಆರಂಭಿಕ ದಾಸ್ತಾನು 
Operating Capital ಪರಿಚಾಲನ ಬಂಡವಾಳ 
Operation Flood ಕ್ಷೀರಕ್ರಾಂತಿ 

Operation ಕಾರ್ಯನಿರ್ವಹಣೆ 

Operative Account ಸಕ್ರಿಯಖಾತೆ 
Operator ಪ್ರಚಾಲಕ 

Optimum ಅನುಕೂಲತಮ, ಅತ್ಯಧಿಕ 
Optimum Level ಇಷ್ಟತಮಸ್ತರ 

Optimum Production ಇಷ್ಟತಮ ಉತ್ಪಾದನೆ 
Optimum Utilisation ಇಷ್ಟತವು ಉಪಯೋಗ 
Optional Benefit ಐಚ್ಛಿಕಲಾಭ 

Optional Bond wಚ್ಛಿಕಬಾಂಡು 

Order Cheque ಆದೇಶಚೆಕ್ಕು 

Order ಆದೇಶ 

Ordinance ಅಧ್ಯಾದೇಶ, ಸುಗ್ರೀವಾಜ್ಞೆ 
Ordinary Mortgage ಸಾಧಾರಣ ಅಡಮಾನ 
Ordinary Share ಸಾಧಾರಣ ಷೇರು 
Organic Manure ಜೈವಿಕ ಗೊಬ್ಬರ 
Organisation ಸಂಸ್ಥೆ ಸಂಘಟನೆ 


102 ಬ್ಯಾಂಕಿಂಗ್‌ ಪದಕೋಶ 


Organised Labour ಸಂಘಟಿತಕಾರ್ಮಿಕ 
Organiser ಸಂಘಟಕ 
Orientation ಅನುಸ್ಥಾಪನೆ, ಅಭಿಶಿಕ್ಷಣ 
Orientation Course ಅಭಿಮುಖಿಶಿಕ್ಷಣ 
Orientation Programme ಅಭಿಮುಖತಾ ಕಾರ್ಯಕ್ರಮ 
Original Copy ಮೂಲಪ್ರತಿ 

Original Entry ಮೂಲನಮೂದು 
Originating Bank ಮೂಲಪ್ರವರ್ತಕ ಬ್ಯಾಂಕು 
Originator ಮೂಲಪ್ರವರ್ತಕ 

Other Income ಇತರ ಆದಾಯ 

Out of Clering ತೀರುವೆಯಾಚೆಗೆ 

Out of Date ಅಪ್ರಚಲಿತ, ದಿನಾಂಕಮೀರಿದ 
'೦ಬtಂ ಖರ್ಚು, ವ್ಯಯ 

outlay ಪರಿವ್ಯಯ 

Outlet ಮಾರಾಟಮಳಿಗೆ 

Output ಉತ್ಪಾದನೆ | 
: Outsourcing ಹೊರಗುತ್ತಿಗೆ 
Outstanding ಶ್ರೇಷ್ಟ, ಉತ್ಕಷ್ಟ ಬಾಕಿಯಿರುವ 
Outstation Bank. ಪರಸ್ಥಳದ ಬ್ಯಾಂಕು 
Outstation Cheque ಪರಸ್ಥಳದ ಚೆಕ್ಕು 
Outward Clearing ಹೊರಗಣ ತೀರುವಳಿ 
Outward Entry ಹೊರಗಣ ನಮೂದು 
Outward ಹೊರಗಣ | 
°  OverAssessment ಅಧಿನಿರ್ಧರಣ 

. Over Bought ಅಧಿಕ ಕೊಂಡದ್ದು 
Over Capacity ಅಧಿಕ್ಷಮತೆ 
Over Estimate ಅತಿಅಂದಾಜು 
' Over Limit ಅಧಿಕಮಿತಿ, ಮಿತಿಮೀರಿದ 
Over Subscribed ಅಧಿಕಚಂದಾ ಎತ್ತಿದ, ಅಧಿಕ ವಂತಿಗೆಯಾದ 
Over the Counter ಮುಂಗಟ್ಟೆಮೇಲೆ 
Over Time ಅತಿರಿಕ್ಷವೇಳ, ಅಧಿಕಕಾಲಿಕ 


ಬ್ಯಾಂಕಿಂಗ್‌ ಪದಕೋಶ 103 


Over Trading ಅಧಿಕವ್ವಾಪಾರ 

Over Valuation ಅಧಿಮೌಲ್ಯಾಂಕನ 

Over Writing ತಿದ್ದುವಿಕೆ 

Overall Efficiency ಸಮಗ್ರದಕ್ಷತೆ 
Overall Limit ಸಮಗಮಿತಿ 

Overall Position ಸಮಗ್ಯಸ್ಥಿತಿ 

Overdraft ಮೀರೆಳೆತ 

Overdue ವಾಯಿದೆಮೀರಿದ, ಸುಸ್ತಿಯಾದ 
Overhead ಮೇಲುವ್ಯಯ, ಉಪರಿವ್ಯಯ 
Overlapping ಅತಿವ್ಯಾಪಿ | 
Overseas Branch ವಿದೇಶವ್ಯಾಪಾರಶಾಖೆ 
Overseas Market ವಿದೇಶಿ ಮಾರುಕಟ್ಟೆ 
Overseas Office ವಿದೇಶಿ ಕಛೇರಿ | 
Overview ಮೇಲ್ನೋಟ, ಸಿಂಹಾವಲೋಕನ 
Owned Capital ಸ್ವ೦ತಬ೦ಡವಾಳ 

Owner ಮಾಲಿಕ 


UE gp Se peep ಫಾಗ್‌ ಗೆ ES NC NO ead ಘಾ 


Cs pe ರ್ಯ WN, 
kJ | haf ಲ್‌ 


ತಾ 


ರ್ಟ 


118. 

ಚೆ ೫ 
' 
| 
AN 


104 ಕ ಬಜ್ಯಂಕಿಂಗ್‌ ಪದಕೋಶ 


Package Credit ಕಟ್ಟು ಉದರಿ 
Package Deal ಸಮಗ್ರಪ್ರಸ್ತಾವ 
Package Matenal ಕಟ್ಟುಸಾಮಗ್ರಿ 
Packing Credit Advance ನೌಕಾಸಾಗಣೆಪೂರ್ವ ಮುಂಗಡ 
Paid ಪಾವತಿಯಾದ 

Paid Service ವೇತನಸಹಿತ ಸೇವೆ 
Paid up Capital ಪಾವತಿಬಂಡವಾಳ 
Paper Currency ಕಾಗದಚಲಾರ್ಥ 
Paper Gold ಕಾಗದಚಿನ್ನ 

Paper Profit ಅಪ್ರಾಪ್ತಲಾಭ 

Paper Rate ಪ್ರಕಾಶಿತದರ 

Par Value ಸಮಮೌಲ್ಯ 

Parallel Loan ಸಮಾಂತರಸಾಲ 

Parent Bank ಮೂಲಬ್ಯಾಂಕು 

Par Passu ಸಮಗತಿಯಲ್ಲಿ, ಸಮಾನಶ್ರೇಣಿಯಲ್ಲಿ 
Panty of Exchange ಎನಿಮಯಸಾಮ್ಯ 
Parity Price ಸಮತಾಬೆಲೆ 

Parity Ratio ಸಮತಾ ಅನುಪಾತ 

Part Cleanng ಆಂಶಿಕ ತೀರುವಳಿ 

Part Payment ಆ೦ಶಿಕಪಾವತಿ 

Part Time ಅಂಶಕಾಲಿಕ, ಅರೆಕಾಲಿಕ 


ಬ್ಯಾಂಕಿಂಗ್‌ ಪದಕೋಶ 105 


Partial Grantsoಶಿಕ ಅನುದಾನ 

Partial Loss ಆ೦ಶಿಕಹಾನಿ 

Partial Payment soಶಿಕಪಾವತಿ 
Participation Bond ಸಹಭಾಗಿತ್ವಬಾಂಡು 
Particular Lien ವಿಶಿಷ್ಟಗಹಣಾಧಿಕಾರ 
Partiton Deed ಪಾಲುಪತ್ರ 

Partly ಭಾಗಶಃ, ಆಂಶಿಕ 

Partner ಪಾಲುದಾರ 

Partnership ಪಾಲುದಾರಿಕೆ 

Party ಕಕ್ಷಿ 

Pass Book ಪಾಸ್‌ಪುಸ್ತಕ 

Passing ಪಾರಣ 

Passing Official ಪಾರಣಾಧಿಕಾರಿ 
Passport ರಹದಾರಿಪತ್ರ 

Pastunised Milk ಪಾಶ್ಚರೀಕೃತ ಹಾಲು 
Patent ಸ್ವಾಮ್ಯ 

Patter of Ownership ಮಾಲಿಕತ್ವಸ್ತ್ವರೂಪ 
Paucity of Finance ವಿತಕೊರತೆ 

Pawn ಗಿರವಿ 

Pawn Broker ಗಿರವಿದಾರ 

Pawnee ಗಿರವಿಗ್ರಾಹಿ 

Pawner ಗಿರವಿದಾರ 

Pay and Allowance ವೇತನ ಮತ್ತು ಭತ್ಯೆ 
Pay back ಮರುಪಾವತಿ 

Pay back Period ಪೂರ್ಣಾರ್ಜನೆಯ ಅವಧಿ 
Pay Bill ವೇತನಚೀಟ 

Pay Cash ನಗದುನೀಡಿಕೆ 

Pay in Slip ಪಾವತಿಹಾಳೆ 

Pay off ಮುಕ್ತಾಯಗೊಳಿಸು, ಚುಕ್ತಾಮಾಡು 
Pay Order ಪಾವತಿ ಆದೇಶ 

Pay Roll ವೇತನಪಟ್ಟಿ 


106 ಬ್ಯಾಂಕಿಂಗ್‌ ಪದಕೋಶ 


Pay Scale ವೇತನಶ್ರೇಣಿ 

Pay Slip ವೇತನಪತ್ರ 

Payable ದೇಯ 

Payee ಪ್ರಾಪ್ತಿಕರ್ತ 

Payer ಪಾವತಿಕರ್ತ, ಪಾವತಿದಾರ 
Payment ಪಾವತಿ 

Payment for Honour ಮರ್ಯಾದಾರ್ಥ ಪಾವತಿ 
Payment in Advance ಮುಂಚಿತಪಾವತಿ ' 
Payment in due Course ಯಥಾಕ್ರಮ ಪಾವತಿ 
Payment in Kind ವಸ್ತುರೂಪಿ ಪಾವತಿ 
Payment Modes ಪಾವತಿವಿಧಾನ 
Peak Level ಉನ್ನತಸ್ತರ 

Peculation ತಿ೦ದುಹಾಕು 
‘Pecuniary ಅರ್ಥಸಂಬಂಧಿ 

Peer Company ಸಮಾನಕಂಪೆನಿ 
Pegged Price ನಿಯಂತ್ರಿತಬೆಲೆ 
Pegging ಬೆಲೆಸ್ಸಿ ರೀಕರಣ 

Penal Code ದಂಡಸಂಹಿತೆ 

Penal Interest ದ೦ಡಬಡ್ಡಿ 

Penalty Clause ದಂಡನೆಯ ಷರತ್ತು 
Penaltyದಂಡಶುಲ್ಪ್ಲ 

Pending ಬಾಕಿ,ಲಂಬಿತ | 
Pension ಪಿಂಚಣಿ, ನಿವೃತ್ತಿವೇತನ 
Pensioner ಪಿ೦ಚಣಿದಾರ . 

Peon ಸೇವಕ, ಜವಾನ 

Per Annum ವಾರ್ಷಿಕ, ಪ್ರತಿವರ್ಷ 

Per Bearer ವಾಹಕನ ಮೂಲಕ 

Per 0೩011೩ ತಲಾ: 

Per Cent ಪ್ರತಿಶತ, ಶೇಕಡಾ 

Per Day ಪ್ರತಿದಿನ 

° Per Head ಪ್ರತಿವ್ಯಕ್ತಿ 


ಬ್ಯಾಂಕಿಂಗ್‌ ಪದಕೋಶ 


Per Mensem ಪ್ರತಿತಿಂಗಳು, ಮಾಹೆಯಾನ 
Per Pro ಪರವಾಗಿ 
Percentage ಪ್ರತಿಶತ, ಶೇಕಡಾ 

Perennial ಸದಾಕಲ, ನಿರಂತರ 

Perfect Market ಪೂರ್ಣಮಾರುಕಟ್ಟೆ 
Perforated ಛಿದಿತ, ರಂಧ್ರಿತ 

Perforated Register ರ೦ಧ್ರಿತ ರಿಜಿಸ್ಟರು 
Performance ಕಾರ್ಯಸಾಧನೆ 
Performance Bond ಕಾರ್ಯಸಾಧನಾಬಾಂಡು 
Performance Report ಕಾರ್ಯಸಾಧನಾವರದಿ 
Period of Currency ಚಲಾರ್ಥಕಾಲ 

Period of Grace ಕೃಪಾವಧಿ 

Period Of Service ಸೇವಾವಧಿ 

Periodical ನಿಯತಕಾಲಿಕ 

Periodical Audit ಆವಧಿಕ ಲೆಕ್ಕಪರಿಶೋಧನೆ 
Perishable Goods ಹಾಳಾಗುವ ಸಾಮಗಿಗಳು 
Permanent ಖಾಯಂ 

Permanent Advance ಸ್ಥಿರಮುಂಗಡ 
Permissible ಅನುಮೋದನಾರ್ಹ 

Permit ಪರವಾನಗಿ, ಅನುಮತಿ 

Perpetual Insurance ನಿರ೦ತರವಿಮೆ 


Perpetual Succession ನಿರಂತರ ಉತ್ತರಾಧಿಕಾರ 


Perquisite ಪರಿಲಬ್ಬಿ 

Personal ವೈಯಕ್ತಿಕ 

Personal Account ವೈಯಕ್ತಿಕಖಾತೆ 
Personal Assistant ಆಪ್ರಸಹಾಯಕ 
Personal Loan ವೈಯಕ್ತಿಕಸಾಲ 
Personal Secunty ವೈಯಕ್ತಿಕ ಭದ್ರತೆ 
Personalisation ವೈಯಕ್ತಿಕೀಕರಣ 
Personnel ಸಿಬ್ಬಂದಿ 


; ಗ 
Perspective ಪರಿಪ್ರೇಕ್ಷ್ಯ 


107 


108 ಬ್ಯಾಂಕಿಂಗ್‌ ಪದಕೋಶ 


Perusal ಪರಿಶೀಲನೆ 

Pesticide ಕೀಟನಾಶಕ, ಕ್ರಿಮಿನಾಶಕ 
Petition ಮನವಿ, ನಿವೇದನೆ 

Petitioner ವಾದಿ, ಫಿರ್ಯಾದಿ 

Petty Cashಕೈನಗದು 

Phase ಹಂತ, ಮಜಲು 

Phased Repayment ಹ೦ಂತಮರುಪಾವತಿ 
Phenomenal Rise ಅಭೂತಪೂರ್ವವೃದ್ಧಿ 
Physical Asset ಭೌತಿಕ ಆಸ್ತಿ 

Physical Checking ಪ್ರತ್ಯಕ್ಷಪರೀಕ್ಷೆ 
Physical Exchange ವಾಸ್ತವಿಕ ವಿನಿಮಯ 
Physical Stock ವಾಸ್ತವಿಕದಾಸ್ತಾನು 
Physical Venification ಪ್ರತ್ಯಕ್ಷಪರಿವೀಕ್ಷಣೆ 
Piggery ಹಂದಿಸಾಕಣೆ 

Pilot Project ಮಾರ್ಗದರ್ಶಕ ಯೋಜನೆ 
Pilot Study ಪರೀಕ್ಷಾರ್ಥ ಅಧ್ಯಯನ 
Pipe line Fund ಪ್ರಕ್ರಿಯಾಧೀನ ನಿಧಿ 
Pisciculture ಮೀನುಗಾರಿಕೆ 

Pivotal Rate ಪ್ರಮುಖದರ 

Pivotals ಪ್ರಮುಖಪೇರು 

Place of Destination ಗ೦ತವ್ಯಸ್ಥಾನ 
Place of Domicile ವಾಸಸ್ಥಾನ 
Placement ಸ್ಥಾನ ನಿಯೋಜನೆ 

Placing ನಿಯುಕ್ತಿಗೊಳಿಸು 

Plain Bond ಸಾದಾಬಾಂಡು 

Plan Outlay ಯೋಜನಾವೆಚ್ಚ 
Planning ಯೋಜನೆ 

Plant Protection ಯಂತ್ರರಕ್ಷಣೆ, ವನಸ್ಪತಿರಕ್ಷೆ 
Plantation ನೆಡುತೋಪು, ತೋಟ 
Pledge ಗಿರವಿ 

7100860 ಗಿರವಿದಾರ, ಒತ್ತೆದಾರ 


ಬ್ಯಾಂಕಿಂಗ್‌ ಪದಕೋಶ 


Pledger ಗಿರವಿಕರ್ತ 

Plus and Minus Entries ಧನ ಮತ್ತು ಯಣನಮೂದು 
Point of Origin ಉಗಮಸ್ಥಾನ 

Point of Purchase ಖರೀದಿಸ್ಥಾನ 

Point of Sale ಮಾರಾಟಸ್ಥಾನ 

Pooled Fund ಸಂಗ್ರಹಿತ ನಿಧಿ 

Policy ಪಾಲಿಸಿ 

Policy Decision ನೀತಿನಿರ್ಣಯ 

Policy Guidelines ನೀತಿಸಂಹಿತೆ 

Policy holder ಪಾಲಿಸಿದಾರ 

Port ಬಂದರು 

Port Authonty ಬಂದರು ಪಾಧಿಕಾರ 
Portfolio ವಿಭಾಗ, ಖಾತೆ, ವಿನಿಯೋಜನಾಸೂಚಿ 
Positive ಧನಾತ್ಮಕ 

Possession ಧಾರಣ 

Post ಪದ, ಸ್ಥಾನ, ಅಂಚೆ, ಖಾತೆಗೆ ನಮೂದಿಸು 
Post Audit ಪರೀಕ್ಷೋತ್ತರ, ಲೆಕ್ಕಪರೀಕ್ಷಾನ೦ತರ 
Post Credit ಪಶ್ಚಾತ್‌ ಉದರಿ 

Post Dated Cheque ಅನಾಗತ ದಿನಾಂಕಿತ ಚೆಕ್ಕು 
Post Disbursement ಪಶ್ಚಾತ್‌ ವಿತರಣೆ 

Post Harvest ಫಸಲೋತ್ತರ 

Post facto Sanction ಕಾರ್ಯೋತ್ತರ ಮಂಜೂರಾತಿ 
Postage ಅಂಚೆವೆಚ್ಚ 

Postage Account ಅ೦ಚೆಖರ್ಚಿನ ಖಾತೆ 
Posting ನಿಯುಕ್ತಿ 

Postponement ಮುಂದೂಡಿಕೆ 
Postshipment Credit ನೌಕೋತ್ತರ ಉದರಿ 
Pottery ಕುಂಬಾರಿಕೆ 

Poultry Farming ಕೋಳಿಸಾಕಣೆ 

Poverty Alleviation ಬಡತನ ನಿರ್ಮೂಲನೆ 
Poverty Line ಬಡತನರೇಖೆ 


1೦ ಬ್ಯಾಂಕಿಂಗ್‌ ಪದಕೋಶ 


Power 111101 ವಿದ್ಯುತ್‌ಚಾಲಿತ 

Power of Attorney ಮೋಖ್ಯ್ಯಾರುನಾಮೆ 
Pre Audit ಲೆಕ್ಕಪರಿಶೋಧನಪೂರ್ವ 

Pre Existing Debt ಪೂರ್ವಸ್ಥಿತಸಾಲ 

Pre operative Expenses ಕಾರ್ಯಪೂರ್ವವೆಚ್ಚ 
Pre payment Fee ಪೂರ್ವಪಾವತಿಶುಲ್ಕ 
Prerequisite ಪೂರ್ವಾಗತ್ಯ | 
Preamble ಪ್ರಸ್ತಾವನೆ, ಪೀಠಿಕೆ 

Precast ಪೂರ್ವನಿರ್ಮಿತ 
Precautionary Measures ಮು೦ಜಾಗರೂಕತಾಕ್ರಮ 
Precise Data ಯಥಾರ್ಥ ಮಾಹಿತಿ 
Precision ಯಥಾರ್ಥತೆ 

Precondition ಪೂರ್ವಷರತ್ತು 
Predetermined Cost ಪೂರ್ವನಿರ್ಧರಿತಖರ್ಚು 
Preference ಆದ್ಯತೆ, ಮೊದಲಪ್ರಾಶಸ್ತ್ಯ 
Preference Shar ಆದ್ಯತಾಷೇರು 

Prefix ಪೂರ್ವಪ್ರತ್ಯಯ 

Preliminary Expenditure ಆರಂಭಿಕಖರ್ಚು 
Premature Payment ಅವಧಿಪೂರ್ವಪಾವತಿ 
Premises ಆವರಣ, ಭವನ, ಸ್ಥಳಾವಕಾಶ 
Premium ವಿಮಾಕಂತು, ಅಧಿಮೌಲ್ಯ 
Prepaid Expenses ಪೂರ್ವದತ್ತಖರ್ಚು 
Prepayment ಪೂರ್ವಪಾವತಿ 
Prerogative ಪರಮಾಧಿಕಾರ 

‘ Prescribed Date ನಿರ್ಧರಿತದಿನಾಂಕ 
Present Again ಮತ್ತೆಹಾಜರುಪಡಿಸಿ 
Presentment ಪ್ರಸ್ತುತೀಕರಣ 

Presiding Officer ಅಧ್ಯಕ್ಷಾಧಿಕಾರಿ 

Press Communique ಪತ್ರಿಕಾಹೇಳಿಕೆ 

Press Release ಪತ್ರಿಕಾಪ್ರಕಟಣೆ 

Prevailing Rate ಪ್ರಚಲಿತದರ 


ಬ್ಯಾಂಕಿಂಗ್‌ ಪದಕೋಶ 


Preventive Action ನಿವಾರಕಕಾರ್ಯ 
Preventive Measure ನಿವಾರಣೋಪಾಯ 
Preventive Vigilance ಮುಂಜಾಗ್ಯತಿ 
Previlege ವಿಶೇಷಾಧಿಕಾರ 

Previous Sanction ಪೂರ್ವಮಂಜೂರಾತಿ 
Price ಬೆಲೆ 

Price Control ಬೆಲೆನಿಯಂತ್ರಣ 

Price Cycle ಬೆಲೆಚಕ್ರ 

Price Determination ಬೆಲೆನಿರ್ಧರಣ 
Price Equilibnum uೆಲೆಸಂತುಲನ 

Price Escalation ಬೆಲೆಏರಿಕೆ 

Price Index ಬೆಲೆಸೂಚ್ಯಂಕ 

Price Inflation ಬೆಲೆಏರಿಕೆ 

Price Mechanism ದರಪ್ರಣಾಲಿ 

Price Stabilisation ಬೆಲೆಸ್ಮಿರೀಕರಣ 
Pricing ಬೆಲೆನಿರ್ಧಾರ 

Prima facie ಮೇಲುನೋಟಕ್ಕೆ, ಆಪಾತತಃ 
Primary ಪ್ರಾಥಮಿಕ 


Primary Arbitration ಪ್ರಾಥಮಿಕ ಪಂಚನಿರ್ಣಯ 


Primary Dealers ಪ್ರಾಥಮಿಕ ವ್ಯಾಪಾರಿ 
Primary Deposit ಪ್ರಾಥಮಿಕ ಠೇವಣಿ 
Primary Evidence ಪ್ರಾಥಮಿಕ ಸಾಕ್ಷ್ಯ 
Primary Market ಪ್ರಾಥಮಿಕ ಮಾರುಕಟ್ಟೆ 
Prime Bill ಶ್ರೇಷ್ಠಹುಂಡಿ 

Prime Cost ಮೂಲವೆಚ್ಚ 

Prime Entry ಮೂಲನಮೂದು 

Prime Lending Rate ಮೂಲ ಉದರಿದರ 
Prime Profit ಮೂಲಲಾಭ 

Prime Rate ಮೂಲದರ 

Pnme Rated ಉನ್ನತದರಾಂಕಿತ 
Principal ಅಸಲು, ಯಜಮಾನ 


111 


12 ಬ್ಯಾಂಕಿಂಗ್‌ ಪದಕೋಶ 


Principal Account ಮುಖ್ಯಖಾತೆ 

Principal Debtor ಮುಖ್ಯ ಯಣಿ 

Principle ತತ್ತ್ವ, ಸಿದ್ಧಾಂತ 

Print out ಮುದ್ರಿತಪ್ರತಿ 

Prior Permission ಪೂರ್ವಾನುಮತಿ 

Prior Charge ಪೂರ್ವಭೋಜೆ 

Prior Clam ಪೂರ್ವದಾವೆ 

Pnonty ಆದ್ಯತೆ 

Pnority Industry ಆದ್ಯತಾಕೈಗಾರಿಕೆ 

೫1101107 List ಆದ್ಯತಾಪಟ್ಟಿ 

Private Account ಖಾಸಗಿಖಾತೆ 

Private and Confidential ಖಾಸಗಿ ಮತ್ತು ರಹಸ್ಯಾತ್ಮಕ 
Private Bank ಖಾಸಗಿಬ್ಯಾಂಕು 

Private Finance ಖಾಸಗಿಹಣಕಾಸು 

Private Sector ಖಾಸಗಿರಂಗ 

Privatisation ಖಾಸಗೀಕರಣ 

Privilege Leave ಹಕ್ಕಿನ ರಜೆ & 
Privileged Rate ವಿಶೇಷ ಸೌಲಭ್ಯದರ 

Privity of Contract ಸಾಂವಿಧಾನಿಕ ಕರಾರು 
Pro rata ದಾಮಾಶಯಪ್ರಕಾರ, ಪ್ರಮಾಣಾನುಸಾರ 
Pro rata Basis ದಾಮಾಶಯ ಮೇರೆಗೆ 

Pro rata Payment ಯಥಾನುಪಾತ ಪಾವತಿ 
Pro rata Rate ಯಥಾನುಪಾತ ದರ 

' Probate ಪ್ರಮಾಣಿತ ಉಯಿಲು 

Probation ಪರೀಕ್ಷಣ 

Probationary Officer ಪರೀಕ್ಷಾರ್ಥಕ ಅಧಿಕಾರಿ 
Probationary 701106 ಪರೀಕ್ಷಾರ್ಥಕಾಲ 
Problem Loans ಸಮಸ್ಯಾತ್ಮಕ ಸಾಲ 
Procedural ಪ್ರಕ್ರಿಯಾಗತ 

Procedural Irregulanties ಕಾರ್ಯವಿಧಿಲೋಪ 
Procedure ಕಾರ್ಯವಿಧಿ 


ಬ್ಯಾಂಕಿಂಗ್‌ ಪದಕೋಶ 


Proceedings ಕಾರ್ಯವಾಹಿ 

Proceeds ಪ್ರಾಪ್ತಿ, ಹುಟ್ಟುವಳಿ, ಉತ್ಪತ್ತಿ 
Process Cost ಪ್ರಕ್ರಿಯಾಶುಲ್ಕ 
Processed ಸಂಸ್ಕರಿತ 

Processed Food ಸಂಸ್ಕರಿತ ಆಹಾರ 
Processing ಸಂಸ್ಕರಣ 

Proclamation ಉದ್ರೋಷಣೆ 
Procurement ಸಂಗ್ರಹಣೆ 

Produce ಬೆಳೆ, ಫಸಲು 

Product ಉತ್ಪನ್ನ 

Production ಉತ್ಪಾದನೆ 

Productive Assets ಉತ್ಪಾದಕ ಆಸ್ತಿ 
Productivity ಉತ್ಪಾದಕತೆ 

Professional Tax ವೃತ್ತಿತೆರಿಗೆ 
Professionalisation ವ್ಯವಸಾಯೀಕರಣ,ವೃತ್ತಿಪರತೆ 
Proficiency of Labour ಶ್ರಮಪ್ರಾವೀಣ್ಯ 
Profile ಕಿರುಪರಿಚಯ 

Profit Account ಲಾಭಖಾತೆ 

Profit and Loss Account ಲಾಭ ಮತ್ತು ನಷ್ಟಖಾತೆ 
Profit Planning ಲಾಭಯೋಜನೆ 

Profit Squeeze ಲಾಭಹಾನಿ 
Profitability ಲಾಭಪ್ರದತೆ 

Proforma ನಮೂನೆ 

Proforma Account ಕರಡುಖಾತೆ 
Proforma Credit ಅನೌಪಚಾರಿಕ ಉದರಿ 
Proforma Invoice ಬಿಕರಿಪಟ್ಟ ನಮೂನೆ 
Progressive ವರ್ಧಮಾನ, ಪ್ರಗತಿಪರ 
Progressive Total ಪ್ರಗಾಮಿ ಮೊತ್ತ 
Prohibited Goods ನಿಷಿದ್ದವಸ್ತು 
Prohibitory Order ಪ್ರತಿಬಂಧಕಾಜ್ಞೆ 
Project Profiles ಯೋಜನಾರೂಪರೇಖೆ 


113 


114, ಬ್ಯಾಂಕಿಂಗ್‌ ಪದಕೋಶ 


Project Report ಯೋಜನಾವರದಿ 
Projected Rates ಅನುಮಾನಿತದರ 
Projections ಪೂರ್ವಾನುಮಾನ 

Projects ಯೋಜನೆ, ಅನುಮಾನ 
Prominent Currencies ಪ್ರಮುಖಚಲಾರ್ಥ 
Promissory Note ವಚನಪತ್ರ 
Promoters ಪ್ರವರ್ತಕ 

Promoters Share ಪ್ರವರ್ತಕ ಷೇರು 
Promotion ಪದೋನ್ನತಿ, ಭಡ್ತಿ 
Promotion Expenses ಸಂವರ್ಧನ ವ್ಯಯ 
Promotional Discount ಸಂವರ್ಧನ ವಟ್ಟಾ 
Promotional Literature ಸಂವರ್ಧನ ಸಾಹಿತ್ಯ 
Promotional Profit ಪ್ರವರ್ತನ ಲಾಭ 
Promotional Role ಸಂವರ್ಧಕಪಾತ್ರ 
Proof ಸಾಕ್ಷ್ಯ, ಪುರಾವೆ 

Proof of Debt ಸಾಲಸಾಕ್ಷ್ಯ 

Propensity to Consume ಉಪಭೋಗಪ್ಪವೃತ್ತಿ 
Property ಆಸ್ತಿ, ಸ್ವತ್ತು 

Property Tax ಆಸಿತೆರಿಗೆ 

Proportional Rate ಸಮಾನುಪಾತಿಕ ದರ 
Proposal ಪ್ರಸ್ತಾವ 

Proprietary Concern ಮಾಲಿಕತ್ಸಸಂಸ್ಥೆ 
Proprietor ಮಾಲಿಕ 

Proprietor of Land ಭೂಮಾಲಿಕ 

Pros and Cons ಸಾಧಕ ಬಾಧಕಗಳು 
Prospective Customer ಭಾವೀಗ್ರಾಹಕ 
Prospective Planning ದೂರಗಾಮಿ ಯೋಜನೆ 
Prospectus ವಿವರಣಪತ್ರ 

Protections ಸಂರಕ್ಷಣೆ 

Protective Crossing ಸುರಕ್ಷತಾರೇಖಣ 
Protest ಪ್ರತಿರೋಧ, ಅನಾದರಣೆ 


ಬ್ಯಾಂಕಿಂಗ್‌ ಪದಕೋಶ 


Protest Payment ಪ್ರತಿರೋಧಪಾವತಿ 
Protested Bills ಅನಾದರಣೆ ಪ್ರಮಾಣಿತ ಹುಂಡಿ 
Proto type ಪ್ರಯೋಗಮಾದರಿ 

Protocol ಶಿಷ್ಟಾಚಾರ 

Provident Fund ಭವಿಷ್ಯನಿಧಿ 

Provision ಮುನ್ನೇರ್ಪಾಟು, ಉಪಬಂಧ 
Provisional Estimate ತಾತ್ಕಾಲಿಕ ಅಂದಾಜು 
Provisions and Reserves ಮುನ್ನೇರ್ಪಾಟು ಮತ್ತು ಮೀಸಲು 
Proxy ಪ್ರತಿನಿಧಿ 

Prudential Norms ವಿವೇಕಪೂರ್ಣಸೂತ್ರ 
Psychic Income ಕಲಿತಾದಾಯ 

Public Agent ಸರಕಾರಿ ಪ್ರತಿನಿಧಿ 

Public Auction ಸಾರ್ವಜನಿಕ ಹರಾಜು 
Public Body ಸರಕಾರಿಸಂಸ್ಥೆ 

Public Enterprise ಸಾರ್ವಜನಿಕ ಉದ್ಯಮ 
Public Exchequer ರಾಜಕೋಶ 

Public Fund ಸಾರ್ವಜನಿಕ ನಿಧಿ 

Public Goods ಸಾರ್ವಜನಿಕವಸ್ತು 

Public Holiday ಸಾರ್ವಜನಿಕ ರಜಾದಿನ 
Public Issue ಸಾರ್ವಜನಿಕ ನೀಡಿಕೆ 

Public Money ಸಾರ್ವಜನಿಕ ಹಣ 

Public Notification ಸಾರ್ವಜನಿಕ ಅಧಿಸೂಚನೆ 
Publhc Ownership ಸಾರ್ವಜನಿಕ ಸ್ವಾಮಿತ್ವ 
Public Prosecutor ಸರಕಾರಿ ಅಭಿಯೋಜಕ 
Public Provident Fund ಸಾರ್ವಜನಿಕ ಭವಿಷ್ಯನಿಧಿ 
Public Relations ಸಾರ್ವಜನಿಕ ಸಂಬಂಧ 
Public Sector ಸಾರ್ವಜನಿಕ ರಂಗ 

Public Utility Service ಜನೋಪಯೋಗಿ ಸೇವೆ 
Publicity ಪ್ರಚಾರ 

Published Accounts ಪ್ರಕಟಿತ ಲೆಕ್ಕ 
Punctuality ಸಮಯಪಾಲನೆ 


ns 


116 ಬ್ಯಾಂಕಿಂಗ್‌ ಪದಕೋಶ 


Punishment ಶಿಕ್ಷೆ 

Punitive ದಂಡಾತ್ಮಕ 

Purchaser ಖರೀದಿದಾರ 

Purchase Order ಖರೀದಿಆದೇಶ 

Purchasing Power Panty ಕಯಶಕ್ತಿಸಮತೆ 

Pure Banking ಶುದ್ಧಬ್ಯಾಂಕಿ೦ಗ್‌ 

Purpose wise Classification ಉದ್ದೇಶಾಧಾರಿತ ವರ್ಗೀಕರಣ 
Purview ನಿಯಂತ್ರಣವ್ಯಾಪ್ತಿ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 17 


Qualification ಅರ್ಹತೆ, ವಿದ್ಯಾರ್ಹತೆ 
Qualification Shares ಅರ್ಹತಾಷೇರು 
Qualified Acceptance ಸಶರ್ತ ಸ್ತೀಕೃತಿ 
Qualified Endorsement ಸಶರ್ತ ಹಿಂಬರಹ 
Qualified Ownership ಸೀಮಿತ ಸ್ವಾಮಿತ್ವ 
Qualified Statement ಸಶರ್ತವಿವರಣೆ 
Qualified Support ಸಾಪೇಕ್ಷ ಆಧಾರ 
Qualified Title ಸಶರ್ತಹಕ್ಕು 

Qualitative Control ಗುಣಾತ್ಮಕ ನಿಯಂತ್ರಣ 
Quality Certificate ಗುಣಮಟ್ಟ ಪ್ರಮಾಣಪತ್ರ 
Quality Circle ಗುಣವರ್ತುಲ, ಶ್ರೇಷ್ಠತಾವೃತ್ತ 
Quality Control ಗುಣಮಟ್ಟ ನಿಯಂತ್ರಣ 
Quality Seeds ಉತ್ತಮಬೀಜ 
Quantitative Control ಗಾತ್ರಾತ್ಮಕ ನಿಯಂತ್ರಣ 
Quantity Theory of Money ಧನ ಪರಿಮಾಣಸಿದ್ಧಾಂತ 
Quantum of Trade ವ್ಯಾಪಾರಗಾತ್ರ 
Quantum ಗಾತ್ರ, ಪರಿಮಾಣ 

Quarter End ತ್ರೈಮಾಸಿಕ ಅಂತ್ಯ 

Quarter ತ್ರೈಮಾಸಿಕ." 

Quasi Bank ಅರೆಬ್ಯಾಂಕು 

Quasi Government ಅರೆಸರಕಾರಿ 


119 ಬ್ಯಾಂಕಿಂಗ್‌ ಪದಕೋಶ 


Quasi Judicial ಅರೆನ್ಯಾಯಿಕ 

Quasi Negotiable ಅರ್ಧ ಪರಕ್ರಾಮ್ಯ 
Quasi Public ಅರೆ ಸಾರ್ವಜನಿಕ 
Query ಪ್ರಶ್ನೆ, ವಿಚಾರಣೆ 
Questionnaire ಪ್ರಶ್ನಾವಳಿ 

Quick Assets ತ್ವರಿತ ಆಸ್ತಿ 

Quick Disposal ಕ್ಷಿಪ್ರವಿಲೇವಾರಿ 
Quick Ratio ಕ್ಷಿಪ್ರ ಅನುಪಾತ 

Quick Results ತ್ವರಿತಪರಿಣಾಮ 
Quorum ಅಗತ್ಯಸಂಖ್ಯೆ, ಕನಿಷ್ಠಹಾಜರಾತಿ 
(೬೦೬೩ ನಿಯತಸಂಖ್ಯೆ, ಪಾಲು, ದೇಯಾಂಶ 
Quotation ಉದ್ದರಣ, ಬೆಲೆನಮೂದು 
Quotation List ಹಾಲಿಬೆಲೆಪಟ್ಟಿ 
(೬೦1೭೮ ಉಲ್ಲೇಖಿಸು 

(೬೦1೦6 ಉಲ್ಲೇಖಿತ, ನಮೂದಿತ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 119 


Rabi ಸುಗ್ಗಿಬೆಳ 

Racing Deflation ತೀವ್ರ ಬೆಲೆಕುಸಿತ 
Rain fed Farming ಮಳೆಯಾಧಾರಿತ ಕೃಷಿ 
Rain Water Harvest ಮಳೆನೀರುಸಂಗ್ರಹಣೆ 
Random ಒಟ್ಟಾರೆ, ಯಾದೃಚ್ಛಿಕ 
Ranking ಶ್ರೇಣೀಕರಣ 

Rate List ದರಪಟ್ಟಿ 

Rate Making ದರನಿರ್ಧರಣ 

Rate of Exchange ವಿನಿಮಯದರ 
Rate of Growth ಅಭಿವೃದ್ಧಿದರ 

Rate of Interest ಬಡ್ಡಿದರ 

Rate of Issue ನೀಡಿಕೆದರ 

Rate Regulation ದರನಿಯಂತ್ರಣ 

Rate Schedule ದರ ಅನುಸೂಚಿ 
Rate Structure ದರಸಂರಚನೆ 

Rate Value ದರಮೌಲ್ಯ 

Rate ದರ 

Ratification ಅನುಸಮರ್ಥನೆ, ಸ್ಥಿರೀಕರಣ 
Rating Scale ದರಮಾನ 

Rating ದರನಿರ್ಧರಣ 

Ratio ಅನುಪಾತ 


120 ಬ್ಯಾಂಕಿಂಗ್‌ ಪದಕೋಶ 


Ratio Analysis ಅನುಪಾತ ವಿಶ್ಲೇಷಣೆ 
Ratio Estimate ಅನುಪಾತ ಅಂದಾಜು 
Ration Card ಪಡಿತರಚೀಟಿ 
Rationalisation ತರ್ಕಸಮೃತಿ 

Raw Material ಕಚ್ಚಾಸಾಮಗ್ರಿ. 

Re Adjustment ಮರುಹೊಂದಾಣಿಕೆ 
Ready Cash ಸಿದ್ದನಗದು 

Ready made Plan ಸಿದ್ಧಯೋಜನೆ 
Ready Reckoner ಸಿದ್ಧಗಣಕ 

Ready Reference ಸಿದ್ಧೊ ೇಲಛೇಖ 

Ready Stock ಸಿದ್ದದಾಸ್ತಾನು 
Readymade Garment ಸಿದ್ದ ಉಡುಪು 
Real Account ನಿಜಖಾತೆ 

Real Asset ನಿಜಾಸ್ತಿ 

Real Estate ಸ್ಥಿರಸಂಪದ 

Real Income ನೈಜವರಮಾನ 

Real Terms ರೂಪಾಯಿಗಳಲ್ಲಿ 

Real Time Gross Settlement ಕ್ರಪ್ತಕಾಲ ಸ್ಥೂಲಇತ್ಯರ್ಥ 
Realisable Assets ವಸೂಲಿಯೋಗ್ಯ ಆಸ್ತಿ 
Realisation ಬೆಲೆಗಳಿಕೆ 

Realisation of Outstanding ಬಾಕಿವಸೂಲಿ 
Realised Profit ಪ್ರಾಪ್ತಲಾಭ 
Reallocation ಮರುವಿಂಗಡಣೆ 

Reap ಕೊಯಿಲು, ಕಟಾವು 
Reappointment ಪುನರ್‌ನೇಮಕ, ಮರುನೇಮಕಾತಿ 
Reasonable Time ಯಥೋಚಿತಸಮಯ 
Reassessment ಮರುನಿರ್ಧರಣ 

Rebate ರಿಯಾಯಿತಿ, ಕಡಿತ 

Recalled Advances ವಾಪಸು ಕರೆದ ಮುಂಗಡ 
Recapture Clause ಪುನರ್‌ಗ್ರಹಣ ಷರತ್ತು 
Receipient ಸ್ಪೀಕರ್ತ, ಪಡೆಯುವಾತ 


ಬ್ಯಾಂಕಿಂಗ್‌ ಪದಕೋಶ 


Receipt Book ರಶೀದಿ ಪುಸ್ತಕ 
Receipt ರಶೀದಿ 

Receipt Scroll ಜಮಾಹಾಳೆ 
Receivables ಪ್ರಾಪ್ಯಲೆಕ್ಕ 

Receiver ಪ್ರಾಪಕ 

Receiving Order ಪ್ರಾಪಣ ಆದೇಶ 
Reception ಸ್ವಾಗತ 

Recession ವ್ಯಾಪಾರಕುಸಿತ, ಮಂದಗತಿ 
Rechecking ಮರುಪರೀಕ್ಷಣೆ 
Reciprocal Arrangement ಪಾರಸರಿಕ ವ್ಯವಸ್ಥ 
Reciprocity Clause ಆದಾನ ಪ್ರದಾನ ಷರತ್ತು 
Recognised Agent ಮಾನ್ಯತೆಹೊಂದಿದ ಪ್ರತಿನಿಧಿ 
Recoinage ಮರುಟಂಕಣ 
Recommendation ಶಿಫಾರಸು 
Reconcile ಲೆಕ್ಕ್ಸಸಮನ್ವಯಗೊಳಿಸು 
Reconciliation ಲೆಕ್ಕಸಮನ್ವಯನ 
Reconstruction ಮರುನಿರ್ಮಾಣ 
Record ದಾಖಲೆ 

Record Date ದಾಖಲಾತಿದಿನಾಂಕ 
Record of Service ಸೇವಾವೃತ್ತ 
Recosignment ಪುನಃಪರೇಷಣ 
Recoup ನಷ್ಟಭರ್ತಿ 

Recourse Facility ಆಶ್ರಯಸೌಲಭ್ಯ 
Recover ವಸೂಲಿಮಾಡು 

Recovery ವಸೂಲಾತಿ 
Recruitment ನೇಮಕಾತಿ 
Rectification ಸರಿಪಡಿಸುವಿಕೆ 
Recuming Deposit ಆವರ್ತಕ ಠೇವಣಿ 
Recycling of Funds ನಿಧಿಮರುಬಳಕೆ 
Red Clause ಕೆ೦ಪುಗುರುತು 
Redeem ಮೋಚನಮಾಡು 


121 


122 


Redeemable Secunty ಮೋಚ್ಯಪ್ರತಿಭೂತಿ 
Redemption ಮೋಚನ 

Redemption Reserves ಮೋಚನಮೀಸಲು 
Redemtion Price ಮೋಚನಬೆಲೆ 
Rediscount ಮರುವಟಾವಣೆ 
Redistribution ಮರುವಿತರಣೆ 

Redressal ನಿರಾಕರಣ 

Redressal of Grievances ದೂರುನಿವಾರಣೆ 
Reduction ಇಳಿಕೆ 

Refeferral Arrangement ಶಿಪಾರಸು ವ್ಯವಸ್ಥೆ 
Refer to Drawer ರಚಕನನ್ನು ಕೇಳಿ 
Reference ಉಲ್ಲೇಖ 

Reference Rate ಸಂದರ್ಭದರ 
Refinance ಮರುಹಣಕಾಸು, ಪುನರ್ಧನ 
Refinement ಪರಿಮಾರ್ಜನೆ 

Refinery Unit ಶುದ್ದೀಕರಣ ಘಟಕ 
Reflation ಮೆದುಉಬ್ಬರ, ನಾಣ್ಯವರ್ಧನ 
Refund ಹಣವಾಪಸಾತಿ 

Regional ಪ್ರಾದೇಶಿಕ 

Register ನೋಂದಣಿಪುಸ್ತಕ 

Registered ನೋದಾಯಿತ 

Registrar ನಿಬಂಧಕ 

Registration Fee ನೋಂದಣಿಶುಲ್ವ 
Regressive Tax ಅವರೋಹಿ ತೆರಿಗೆ 
Regret ವಿಷಾದ 


Regularisation ಸರಿಗೊಳಿಸುವಿಕೆ, ನಿಯಮಾನುಕೂಲನ 


Regulate ನಿಯಂತ್ರಿಸು 

Regulation ನಿಯಂತ್ರಣ 

Regulative Measures ನಿಯಂತ್ರಣೋಪಾಯ 
Rehabilitation ಪುನರ್ವಸತಿ, ಪುನಶ್ಚೈತನ್ಯ 
Rehypothecation ಮರುತೋರಾಧಾರ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ 123 


Reimburse the Loss ನಷ್ಟತುಂಬಿಕೊಡು 
Reimburse ತುಂಬಿಕೊಡು 
Reimbursement ಪುನಃಪೂರಣ 
Reinstatement ಪುನಃಸ್ಥಾಪನೆ 
Reinvestment ಪುನರ್‌ ವಿನಿಯೋಜನೆ 
Reissue ಮರುನೀಡಿಕೆ 

Rejected Note ತಿರಸ್ಕೃತನೋಟು 
Rejoinder ಪ್ರತ್ಯುತ್ತರ 

Relationship Management ಸಂಬಂಧ ವ್ಯವಸ್ಥಾಪನ 
Relative Price ಸಾಪೇಕ್ಷಬೆಲೆ 

Release ಬಿಡುಗಡೆ 

Release ಜಾರಿ, ವಿಮೋಚನೆ 

Relief Payment ಪರಿಹಾರ ಪಾವತಿ 
Relieve ಪದಮೋಚನೆ 

Relieving ಕಾರ್ಯಮುಕ್ತಗೊಳಿಸು 
Relieving Officer ಪದವಿಮೋಚನಾಧಿಕಾರಿ 
Remainder ಉಳಿಕೆ 

Remark ಟಿಪ್ಪಣಿ, ಷರಾ 

Remedial Measures ಸುಧಾರಣಾಕ್ರಮಗಳು 
Remedy ಪರಿಹಾರ 

Reminder ಜ್ಞಾಪನಪತ್ರ 

Remit ಪ್ರೇಷಿತ, ರವಾನಿಸು 

Remittance ರವಾನೆ, ಧನಪ್ರೇಷಣ 
Remitter ಧನಪ್ರೇಷಕ 

Remuneration ಸಂಭಾವನೆ, ಪ್ರತಿಫಲ 
Remunerative Business ಲಾಭಪ್ರದ ವ್ಯವಹಾರ 
Renewal Agreement ನವೀಕರಣ ಒಪುಂದ 
Renovation ಜೀರ್ಣೋದ್ದಾರ 

Rent ಬಾಡಿಗೆ 

Reorganisation ಮರುಸಂಘಟನೆ, ಪುನರ್‌ಸಂಯೋಜನೆ 
Repair ದುರಸ್ಥಿ 


124 ಬ್ಯಾಂಕಿಂಗ್‌ ಪದಕೋಪ 


Repatriate Concessions ಪ್ರತ್ಯಾವರ್ತನ ರಿಯಾಯಿತಿ 
Repatriation ಪ್ರತ್ಯಾವರ್ತನ 

Repay ಮರುಪಾವತಿಸು 

Repayment ಮರುಪಾವತಿ 

Repayment Schedule ಮರುಪಾವತಿ ಅನುಸೂಚಿ 
Rephascment Facilities ಮರುನಿರ್ಧರಣ ಸೌಲಭ್ಯ 
Replenishment ಪುನರ್ಭರಣ 

Repo Rate ರಿಪೊ ದರ 

Report ಪರತಮಾಹಿತಿ, ವರದಿ 

Repository ಭಂಡಾರ, ಉಗ್ರಾಣ, ಕೋಠಿ 
Represent ಪ್ರತಿನಿಧಿಸು, ಮತ್ತೆ ಹಾಜರುಪಡಿಸು 
Representative ಪ್ರತಿನಿಧಿ 

Reproduction ಪುನರುತ್ಪಾದನೆ 

Repudiation ನಿರಾಕರಣ 

Repurchase ಮರುಖರೀದಿ 

Requisites ಆವಶ್ಯಕ ಸಾಮಗ್ರಿ 

Requisition ಬೇಡಿಕೆ, ವಿನಂತಿ 

Resale ಮರುಮಾರಾಟ 

Reschedule ಪುನರ್‌ವ್ಯವಸ್ಥೆ 

Research and Development ಸಂಶೋಧನೆ ಮತ್ತು ಅಭಿವೃದ್ಧಿ 
Reservation ಮೀಸಲಾತಿ 

Reserve ಮೀಸಲಿರಿಸು 

Reserve Account ಮೀಸಲುಖಾತೆ ' 

Reserve Fund ಮೀಸಲುನಿಧಿ 

Reserve Pnce ಮೀಸಲುಬೆಲೆ, ಕಾಯ್ದಿಟ್ಟಬೆಲೆ 
Reserve Stock ಮೀಸಲುದಾಸ್ತಾನು 

Reserves ಮೀಸಲುಗಳು 

Resident Account ನಿವಾಸಿಖಾತೆ 

Residual Assets ಅವಶಿಷ್ಟ ಆಸ್ತಿ 

Resignation ರಾಜೀನಾಮೆ 

Resolution ನಿರ್ಣಯ, ಠರಾವು 

Resource ಸಂಪನ್ಮೂಲ 


ಬ್ಯಾಂಕಿಂಗ್‌ ಪದಕೋಶ 

Responding Advice ಪ್ರತಿಕ್ರಿಯಾತ್ಮಕ ಸೂಚಿ, ಜವಾಬುಪತ್ರ 
Responding Credit ಪ್ರತಿಕ್ರಿಯಾತ್ಮಕ ಜಮೆ 
Responding Entry ಪ್ರತಿಕ್ರಿಯಾತ್ಮಕ ನಮೂದು 
Restoration ಪುನಃಸ್ಥಾಪನೆ 

Restricted Assets ಪ್ರತಿಬ೦ಧಿತ ಆಸಿ 
Restructure ಪುನಾರಚನೆ 

Resulting Balance ಫಲಿತಶಿಲ್ಯು, ಪರಿಣಾಮಿಶೇಷ 
Resumeಕಿರುಪರಿಚಯ 

Retail Banking ಕಿರುಬ್ಯಾಂಕಿಂಗ್‌ 

Retailer ಕಿರುವ್ಯಾಪಾರಿ 

Retention ಪ್ರತಿಧಾರಣ 

Retire a Bill ಬಿಲ್ಲುಮೋಚನ 

Retired ನಿವೃತ್ತ, ವಿಮೋಚಿತ 

Retirement Benefit ನಿವೃತ್ತಿಸೌಲಭ್ಯ 
Retrenchment ಕೆಲಸದಿಂದ ವಜಾ 
Retrospect ಪೂರ್ವಾನ್ವಯ 

Retum ಪ್ರತಿಫಲ, ವಿವರಣಪತ್ರ, ಪರತಮಾಹಿತಿ 
Return on Assets ಆಸಿಗಳ ಮೇಲಿನ ಪ್ರತಿಫಲ 
Return on Equity ಸಾಮ್ಯಬ೦ಡವಾಳದ ಮೇಲಿನ ಪ್ರತಿಫಲ 
Revalidation ಪುನರೂರ್ಜನೆ 

Revaluation Account ಪುನರ್‌ಮೌಲ್ಯಖಾತೆ 
Reveal ಪ್ರಕಟಿಸು 

Revenue ಆದಾಯ, ರಾಜಸ್ವ 

Revenue Stamp ರಾಜಸ್ವಚೀಟಿ, ರಶೀದಿಸ್ಟಾಂಪು 
Reverse Mortgage ವಿಲೋಮ ಅಡಮಾನ 
Reversing ವಿಪರ್ಯಯ 

Reversion ಹಿಮ್ಮರಳಿಕೆ 

Review ಪುನರವಲೋಕನ 

Revised Estimate ಪರಿಷ್ಣತ ಅಂದಾಜು 
Revision ಪರಿಷ್ಕರಣ 

Revival ಪುನರುತ್ಥಾನ, ಪುನಶ್ಚೇತನ 


125 


126 ಬ್ಯಾಂಕಿಂಗ್‌ ಪದಕೋಶ 


Revival Letter. ಪುನರುತ್ಥಾನ ಪತ್ರ 
Revocable Credit ನಿರಸನ ಉದರಿ 
Revocation of License ಅನುಮತಿ ನಿರಸನ 
Revoke ರದ್ದುಗೊಳಿಸು 

Revolving Fund ಪರಿಕ್ರಾಮಿನಿಧಿ ' 
Reward ಪ್ರತಿಫಲ, ಪುರಸ್ವಾರ 

Right ಹಕ್ಕು, ಅಧಿಕಾರ 

Rightof Lien ಗಹಣಾಧಿಕಾರ 

Risk ನಷ್ಟಭಯ, ನಷ್ಟ ಷೃಸಂಭಾವ್ಯತೆ, ಅಪಾಯ 
Risk Weighted ಗಾ ನಷ್ಟಸಂಭಾವೃತೆ ಅಳೆದ ಆಸ್ತಿಗಳು 
Rival ಪ್ರತಿಸ್ಪರ್ಧಿ 

Role Model ಮಾದರಿ ವ್ಯಕ್ತಿತ್ವ 


`ಔಂ1| Over ಆಗಿ ತ 


Rotation of Crops ಬೆಳೆಗಳ ಪರ್ಯಾಯ 

Round Sum ದುಂಡಂಕಿ 

Round the Clock ಹಗಲಿರುಳು, ಅಹರ್ನಿಶಿ 
Rounding off ಪೂರ್ಣಾಂಕನ 

Routine Matters ದೈನಂದಿನ ವಿಷಯಗಳು 

Royalty ರಾಯಧನ 

Rubber Stamp ರಬ್ಬರುಮುದ್ರೆ, ರಬ್ದರುಮೊಹರು 
Rules ನಿಯಮಗಳು 

Rules and Regulations ನಿಯಮ ಮತ್ತು ನಿಬಂಧನೆಗಳು 
Rumour Trade ಊಹಾಪೋಹ ವ್ಯಾಪಾರ | 
Runaway Inflation ಹುಚ್ಚುಹಣದುಬ್ಬರ 

Running Account ಪರಿಚಾಲನಖಾತೆ, ಪ್ರಚಲಿತಖಾತೆ | 
Running Profit ನಿರಂತರಲಾಭ 

Rupee ರೂಪಾಯಿ 

Rural Banking ಗ್ರಾಮೀಣಬ್ಯಾಂಕಿಂಗ್‌ 

Rural Indebtedness ಗ್ರಾಮೀಣ ಖಯಣಗಸ್ತತೆ 

Rural Reconstruction ಗ್ರಾಮ ಪುನರ್‌ನಿರ್ಮಾಣ 
Rural Rehabilitation ಗ್ರಾಮ ಪುನರ್ವಸತಿ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 127 


Sacrifice Price ತ್ಯಾಗದರ 


Safe ಸುರಕ್ಷಿತ 

Safe Custody ಭದ್ರತಾಸುಫರ್ದು 

Safe Deposit Locker ಭದ್ರತಾಠೇವಣಿಕಪಾಟು 
Safe Deposit Vault ಭದತಾಠೇವಣಿಕೋಣೆ 
Safflower ಕುಸುಬೆ 

Sagging Growth ಶಿಥಿಲವೃದ್ಧಿ 

Salary ಸಂಬಳ, ವೇತನ 

Sale ಮಾರಾಟ, ಬಿಕರಿ 

Sale Agreement ಮಾರಾಟ ಒಪ್ಪಂದ 
Sale Deed ಮಾರಾಟಪತ್ರ, ವಿಕ್ರಯಪತ್ರ 
Sale Document ಮಾರಾಟದಸ್ತಾವೇಜು 
Sale of Goods ಸರಕುಬಿಕರಿ 

Sale Value ಮಾರಾಟಮೌಲ್ಯ 


‘Saleable ಮಾರಾಟಯೋಗ್ಯ 


Sales Account ಮಾರಾಟಖಾತೆ 
Sales Stock ಮಾರಾಟದಾಸ್ತಾನು 
Sales Tax ಮಾರಾಟ ತೆರಿಗೆ 

Sales Turnover ಮಾರಾಟವಹಿವಾಟು 
Salient Features ಪ್ರಮುಖಲಕ್ಷಣಗಳು 
Salvage Value ಅವಶಿಷ್ಟಮೌಲ್ಯ 


128 ಕ ಬ್ಯಾಂಕಿಂಗ್‌ ಪದಕೋಶ 


Sample Check ಮಾದರಿಪರೀಕ್ಷೆ 

Sample Survey ಮಾದರಿಸರ್ವೇಕ್ಷಣೆ 

Sanction ಮಂಜೂರಾತಿ, ಅನುಮೋದನೆ 
Sanctioning Authonty ಮ೦ಜೂರಾತಿಪ್ರಾಧಿಕಾರ 
Sanctions ಪ್ರತಿಬಂಧ 

Sans recours ಉಪಾಶ್ರಯಣವಿಲ್ಲ 

Satellite Dealer ಅನುಷಂಗಿ ವ್ಯಾಪಾರಿ 
Satellite Office ಅನುಷಂಗಿ ಕಛೇರಿ 
Saturation Point ಪರಿಪೂರ್ಣತಾಬಿಂದು 
Saving ಉಳಿತಾಯ 

Savings Bank Account ಉಳಿತಾಯಬ್ಯಾಂಕ್‌ ಖಾತೆ 
Savings Deposit ಉಳಿತಾಯ ಠೇವಣಿ 

Scale ಮಾನ, ಶ್ರೇಣಿ 

Scale of Pay ವೇತನಶ್ರೇಣಿ 

Scaled up Expenditure ವರ್ಧಿತಖರ್ಚು 
Scam ಹಗರಣ 

Scanning of Signature ಸಹಿನೆರಳಚ್ಚು 

Scarce Goods ದುರ್ಲಭಸಾಮಗಿ 

Scarcity ಅಭಾವ 

Schedule ಅನುಸೂಚಿ 

Schedule of Property ಆಸ್ತಿಪರಿಶಿಷ್ಟ ಆಸಿಅನುಬಂಧ 
Schedule of Repayment ಮರುಪಾವತಿ ವೇಳಾಪಟ್ಟಿ 
Scheduled Bank ಅನುಸೂಚಿತ ಬ್ಯಾಂಕು 
Scheduled Caste ಪರಿಶಿಷ್ಟಜಾತಿ 

Scheduled Industry ಅನುಸೂಚಿತ ಕೈಗಾರಿಕೆ 
Scheduled Interest ಅನುಸೂಚಿತ ಬಡ್ಡಿ 
Scheduled Price ಅನುಸೂಚಿತ ಬೆಲೆ 
Scheduled Time ನಿರ್ಧರಿತಸಮಯ 
Scheduled Tribe: ಪರಿಶಿಷ್ಟವರ್ಗ 

Schematic Lending ಯೋಜನಾಬದ್ಧಸಾಲ 
Scheme ಯೋಜನೆ 


ಬ್ಯಾಂಕಿಂಗ್‌ ಪದಕೋಶ 


Scheme of Amalgamation ಸಮಾಮೇಲನ ಯೋಜನೆ 
Scrap Value ಅವಶಿಷ್ಟಮೌಲ್ಯ 

Screening Committee ಸತ್ಯಶೋಧನಾಸಮಿತಿ 
Scrip ಪ್ರತಿಭೂತಿಪತ್ರ, ಪಾವತಿಪತ್ರ 

Scrip Issue ಪತ್ರ ನೀಡಿಕೆ 

Scroll ಲೇಖ್ಯ 

Scrutiny ಪರಿಶೀಲನೆ, ಪರಿಶೋಧನೆ 

5೦೩ Customs ಸಮುದ್ರಸುಂಕ 

Seal ಮುದ್ರೆ, ಮೊಹರು 

Seasonal ಶ್ರಾಯೀಣ, ಯತುಕಾಲಿಕ 
Seasonal Advance ಕಾಲೋಚಿತ ಮುಂಗಡ 
Seasonal Industry ಕಾಲೋಚಿತ ಕೈಗಾರಿಕೆ 
Second Charge ದ್ವಿತೀಯಭೋಜೆ 
Second Class ದ್ವಿತೀಯದರ್ಜೆ 

Second Mortgage ದ್ವಿತೀಯ ಅಡಮಾನ 
Secondary Market ಅನುಷಂಗಿಮಾರುಕಟ್ಟೆ 
Secondary Money ಗೌಣಧನ 

Secrecy ರಹಸ್ಯ, ಗೌಪ್ಯತೆ 

Secret Assets ಗೌಪ್ಯ ಆಸ್ತಿಗಳು 

Secret Document ಗೌಪ್ಯದಸ್ತಾವೇಜು 
Secret Reserves ಗುಪ್ತಮೀಸಲು 
Secretariat ಸಚೆವಾಲಯ 

Secretary ಕಾರ್ಯದರ್ಶಿ 

Section ಅನುಭಾಗ, ವಿಭಾಗ, ಪ್ರಕರಣ 
Sector ಕ್ಷೇತ್ರ, ರಂಗ 

Sectoral Advances ಕ್ಷೇತ್ರೀಯಮುಂಗಡ 
Secured Loan ಸುರಕ್ಷಿತಸಾಲ 
Secunitisation ಪ್ರತಿಭೂತೀಕರಣ 
Secunty ಪ್ರತಿಭೂತಿ,ಆಧಾರ 

Seed ಬೀಜ, ಬಿತ್ತನೆಕಾಳು 

Seed Money ಬೀಜಧನ 


130 ಬ್ಯಾಂಕಿಂಗ್‌ ಪದಕೋಶ 


Segment ವಿಭಾಗ 

Segmental Reporting ವಿಭಾಗೀಯವರದಿ ' 
Seize ಮುಟ್ಟುಗೋಲುಹಾಕು, ಸ್ವಾಧೀನಪಡಿಸು 
Selection Committee ಆಯ್ಕೆಸಮಿತಿ 

Selective Basis ಆಯ್ಕೆ ಆಧಾರದಲ್ಲಿ 

Selective Credit Control ಆಯ್ಕೆ ಉದರಿನಿಯಂತ್ರಣ 
Self Acquired Property ಸ್ವಯಾರ್ಜಿತ ಆಸ್ತಿ 

Self Balancing Ledger ಸ್ವಸ೦ತುಲನ ಪಹಣಿ 
Self Certification ಸ್ಪಪ್ರಮಾಣಿತ 

Self Employed Person ಸ್ವ-ಉದ್ಯೋಗಿ ವ್ಯಕ್ತಿ 
Self Employment ಸ್ವ-ಉದ್ಯೋಗ 

Self Finance ಆ೦ತರಿಕವಿತ್ತ, ಸ್ವಯಂಹಣಕಾಸು 
Self Help Group ಸ್ವಸಹಾಯ ಸಂಘ 

Selling Price ಮಾರಾಟಬೆಲೆ 

Semi Finished Goods ಅರೆನಿರ್ಮಿತಸಾಮಗ್ರಿ 
Semi Luxury Goods ಅರೆವಿಲಾಸಿ ಸಾಮಗ್ರಿ 
Semi Manufactured Product ಅರ್ಧನಿರ್ಮಿತ ಉತ್ಪನ್ನ 
Senior Officer ಹಿರಿಯ ಅಧಿಕಾರಿ 

Senionty ಹಿರಿತನ, ಜ್ಯೇಷ್ಠತೆ 

Sensex ಸಂವೇದಿಸೂಚ್ಯಂಕ 

Sensitive Commodity ಸಂವೇದನಶೀಲ ಸಾಮಗಿ 
Sensitive Market ಸಂವೇದನಶೀಲ ಮಾರುಕಟ್ಟೆ 
Serial Number ಕ್ರಮಸಂಖ್ಯೆ 

Series Bond ಸರಣಿಬಾರಿತು. 

Sericulture ರೇಷ್ಮವ್ಯವಸಾಯ 

Service Area Approach ಸೇವಾಕ್ಷೇತ್ರ ಅಭಿಗಮನ 
Service Sector ಸೇವಾರಂಗ 

5೨೮55100 ಅಧಿವೇಶನ, ಸಮಾವೇಶ, ಕಾಲಾವಧಿ 

Set of Bills ಹುಂಡಿಗಣ 

Set Off ಸಮಂಜನ, ಉತ್ತಾರ, ಪರಸ್ಪರ ಹೊಂದಾಣಿಕೆ 
Settlement Cycle ಇತ್ಯರ್ಥಚಕ್ರ 


ಬ್ಯಾಂಕಿಂಗ್‌ ಪದಕೋಶ 


Settlement ಇತ್ಯರ್ಥ, ರಾಜಿ, ಒಡಂಬಡಿಕೆ 
Several Liability ಪ್ರತ್ಯೇಕಹೊಣೆ, ಪೃಥಕ್‌ದೇಯತೆ 
Severe Drought ತೀವ್ರಬರಗಾಲ 
Shadow Economy ಆಭಾಸಿ ಅರ್ಥವ್ಯವಸ್ಥೆ 
Shadow Pnce ಕಲ್ಪಿತಬೆಲೆ 

Share ಷೇರು, ಪಾಲು 

Share Broker ಷೇರುದಲ್ಲಾಳಿ 

Share Capital ಷೇರುಬ೦ಡವಾಳ 

Share Holder ಷೇರುಧಾರಕ 

Share Market ಷೇರುಪೇಟೆ 

Share Portfolio ಷೇರುವಿಭಾಗ 

Share Transfer ಷೇರುವರ್ಗಾವಣೆ 
Shareholding ಷೇರುಧಾರಿಕೆ 

Shed ಹಟ್ಟ, ಕೊಟ್ಟಿಗೆ 

Sheep Rearing ಕುರಿಸಾಕಣೆ 
Sheltered Market ಸುರಕ್ಷಿತಮಾರುಕಟ್ಟೆ 
Ship ಹಡಗು, ನೌಕೆ 

Shop keeper ಅಂಗಡಿಮಾಲಿಕ 

Short End ಅಲ್ಪಾವಧಿ 

Short Notice ಅಲ್ಲಾವಧಿಸೂಚನೆ 

Short Term Credit ಅಲ್ಲಾವಧಿ ಉದರಿ 
Short Term Interest Rate ಅಲಾವಧಿ ಬಡ್ಡಿದರ 
Short Time Credit ಅಲ್ಲಾವಧಿ ಉದರಿ 
Shortage ಕೊರತೆ, ಕೊರೆ 

Shortfall ಕೊರತೆ 

Show cause ಕಾರಣಕೇಳು 
Showroom ಪ್ರದರ್ಶನಮಳಿಗೆ 

Shroff ಸರಾಫ್‌ 

Shut Down ಕಾರ್ಯಸ್ತಂಭನ 

Sick Leave ಅನಾರೋಗ್ಯರಜೆ ' 

Sick Unit ಅಸ್ಪಸ್ನಘಟಕ 


132 ಬ್ಯಾಂಕಿಂಗ್‌ ಪದಕೋಶ 


Sick Wells ವಿಫಲಬಾವಿ 

Sight Bill ದರ್ಶನಿಹುಂಡಿ 

Sight Holders ದರ್ಶನಿಹುಂಡಿಧಾರಕರು 
Sign ಸಹಿಮಾಡು, ಸಂಕೇತ, ಚಿಹ್ನೆ 
Signatory ಸಹಿದಾರ 

Signature ಸಹಿ, ರುಜು 

Signature Differs ಸಹಿಯಲ್ಲಿ ವ್ಯತ್ಯಾಸವಿದೆ 
Silent Account ನಿಷ್ಟಿಯಖಾತೆ 

Silent Partner ಮೌನಪಾಲುದಾರ 
Silver ಬೆಳ್ಳಿ 

Simple Interest ಸರಳಬಡ್ಡಿ 

Simple Mortgage ಸರಳ ಅಡಮಾನ 
Simplified Procedure ಸರಳವಿಧಿವಿಧಾನ 
Single Entry ಏಕನಮೂದು 

Single Holder ಏಕಧಾರಕ 

Single Space ಏಕಾವಕಾಶ 

Single Window ಏಕಗವಾಕ್ಷಿ 

Sinking Fund ನಿಕ್ಷೇಪಹಣ 

Sister Concern ಸಹಯೋಗಿಸಂಸ್ಥೆ 

Site ನಿವೇಶನ 

Site Value ನಿವೇಶನಮೌಲ್ಕ್ಯ 

Sitting Fees ಉಪಸ್ಥಿತಿಶುಲ್ಕ 

Situation Value ಸ್ಥಿತಿಮೌಲ್ಯ 

Size of Holding ಹಿಡುವಳಿಗಾತ್ರ 
Sketch ನಕ್ಷೆ 

Sketch Plan ಯೋಜನಾರೂಪರೇಖೆ 
Skill ಕೌಶಲ, ನೈಪುಣ್ಯ 
Skilled Labour ಕುಶಲಕಾರ್ಯ, ಕುಶಲಕಾರ್ಮಿಕ 
Sky High Premium ಅತ ಧಿಕಪ್ರೀಮಿಯಂ 

Slab of Income ಆದಾಯಸ್ತರ 

Sleeping Partner ನಿಷ್ಠಿಯಪಾಲುದಾರ 


ಬ್ಯಾಂಕಿಂಗ್‌ ಪದಕೋಶ 

Slogan ಘೋಷವಾಕ್ಯ ಸ 
Small and Medium Enterprise ಸಣ್ಣ ಮತ್ತು ಮಧ್ಯಮ ಉದ್ಯಮ 
Small Business ಸಣ್ಣ ಉದ್ಯಮ 

Small Coin Depot ಚಿಲ್ಲರೆನಾಣ್ಯಕೋಠಿ : 

Small Holding ಸಣ್ಣಹಿಡುವಳಿ 

Small Savings ಸಣ್ಣ ಉಳಿತಾಯ 

Small Scale Enterpnse ಸಣ್ಣಪ್ರಮಾಣದ ಕೈಗಾರಿಕೆ 
Smuggling ಕಳ್ಳಸಾಗಣೆ 

Social Banking ಸಾಮಾಜಿಕ ಬ್ಯಾಂಕಿಂಗ್‌ 

Social Capital ಸಾಮಾಜಿಕ ಬಂಡವಾಳ 

Social Control ಸಾಮಾಜಿಕ ನಿಯಂತ್ರಣ 

Social Welfare ಸಮಾಜಕಲ್ಯಾಣ 

Socialisation ಸಾಮಾಜಿಕೀಕರಣ 

Society ಸಂಘ, ಸಂಸ್ಥೆ, ಸಮಾಜ 

Socio - economic Development ಸಮಾಜೋ-ಆರ್ಥಿಕ ಅಭಿವೃದ್ಧಿ 
Soft Currency ಸುಲಭ ಚಲಾರ್ಥ 

Soft Loan ಸುಲಭಸಾಲ 

Soiled Note ಕಲ್ಮಷನೋಟು, ಮಾಸಿದನೋಟು 
Solar Power ಸೌರಶಕ್ತಿ 

Sole Agent ಏಕಮಾತ್ರ ಪ್ರತಿನಿಧಿ 

Sole Proprietorship ಏಕವ್ಯಕ್ತಿ ಒಡೆತನಸಂಸ್ಥೆ 
Sole Trader ಏಕಮಾತ್ರವ್ಯಾಪಾರಿ 

Solicitor ಸಲಹಾವಕೀಲ 

Solo Bill ಏಕಪ್ರತಿಹುಂಡಿ, ತನಿಹುಂಡಿ 

Solution ಪರಿಹಾರ, ಸಾಧನ 

Solvency ಶೋಧನಸಾಮರ್ಥ್ಯ 

Solvency Certificate ಧನಾನುಕೂಲ ಪ್ರಮಾಣಪತ್ರ 
Solvent ಧನಾನುಕೂಲಿ 

Sound Bank ಸುದೃಢ ಬ್ಯಾಂಕು 

Source of Income ಆದಾಯಮೂಲ 
Sovereign Goods ಸರ್ವೋತ್ತಮ ಸಾಮಗ್ರಿ 


133 


134 ಬ್ಯಾಂಕಿಂಗ್‌ ಪದಕೋಶ | 


Spare Part ಬಿಡಿಭಾಗ 

Speaking Order ಸಕಾರಣ ಆದೇಶ 
Spearhcad Money ಆಧಿಪತ್ಯಧನ 

Special Agreement ವಿಶೇಷ ಒಪಂದ 
Special Crossing ವಿಶೇಷ ರೇಖಣ 

Special Dividend ವಿಶೇಷ ಲಾಭಾಂಶ 
Special Drawing Rights ವಿಶೇಷ ಡ್ರಾಯಿಂಗ್‌ ಹಕ್ಕು 
Special Endorsement ವಿಶೇಷ ಹಿಂಬರಹ 
Specimen Signature Book ಮಾದರಿಸಹಿಪುಸಕ 
Speculation ಸಟ್ಟಾ 

Speed Money ಕ್ಷಿಪ್ರಧನ 

Spending Power ವ್ಯಯಶಕ್ತಿ 
Spokesperson ವಕ್ತಾರ 

Sponsor Bank ಪ್ರಾಯೋಜಕ ಬ್ಯಾಂಕು 
Sponsorship ಪ್ರಾಯೋಜನೆ 

Spot and Forward Dollars ತತ್‌ಕ್ಷಣ ಮತ್ತು ವಾಯಿದಾಡಾಲರು 
Spot Exchange ತತ್‌ಕ್ಷಣ ವಿನಿಮಯ 

Spot Inspection ಸ್ಥಳತನಿಖೆ 

Spot Market ತತ್‌ಕ್ಷಣ ಮಾರುಕಟ್ಟೆ 

Spot Price ತತ್‌ಕ್ಷಣಬೆಲೆ 

Spot Selling Rate ತತ್‌ಕ್ಷಣ ಮಾರಾಟದರ 
Spot Value ತತ್‌ಕ್ಷಣ ಮೌಲ್ಯ 

Spread ಅಂತರ 

Sprinkler ಸಿಂಪಡಕ 

Sprinkling Irrigation ತುಂತುರುನೀರಾವರಿ 
Square Position ಸಮಸ್ಥಿತಿ 

5೮೦೦7೦ ಪ್ರತಿಬಂಧ | 
Stabilisation Fund ಸ್ಥಿರೀಕರಣ ನಿಧಿ 

Stable Demand ಸ್ಥಿರಬೇಡಿಕೆ | 

Stable Money ಸ್ಥಾಯೀಹಣ.ಸ್ಥಿರಧನ 

Staff ಸಿಬ್ಬಂದಿ 

Staff Leatning Centre ಸಿಬ್ಬಂದಿ ಕಲಿಕಾಕೇಂದ್ರ 


ಬ್ಯಾಂಕಿಂಗ್‌ ಪದಕೋಶ 135. 


Staff Training Centre ಸಿಬ್ಬಂದಿ ತರಬೇತಿ ಕೇಂದ್ರ 
51೩8 ಲಾಭಾತುರ ಸಟ್ಟಾವ್ಯಾಪಾರಿ 

Stagflation ಮಂದ ಉಬ್ಬರ 

Staggering ಹಿ೦ದುಮುಂದೂಡಿಕೆ 

Stagnant Economy ಅಚಲ ಅರ್ಥವ್ಯವಸ್ಥೆ 
Stagnation ಗತಿಹೀನ, ಸ್ಥಾವರ, ಅಚಲ 
Stakeholder ಭಾಗೀದಾರ 

Stale Cheque ಗತಾವಧಿಚೆಕ್ಕು 

Stamp ಸ್ಟಾಂಪು, ಮುದ್ರೆ 

Stamp Act ಸ್ಟಾಂಪುಅಧಿನಿಯಮ, ಮುದ್ರಾಂಕಕಾಯ್ದೆ 
Stamp Duty ಮುದ್ರಾಂಕಶುಲ್ಕ 

Stamp Paper ಛಾಪಾಕಾಗದ 

Stand by Agreement ಸಹಾಯತಾಕರಾರು 
Standard ಮಾನಕ, ಶಿಷ್ಟ 

Standard Asset ಮೇಲ್ಮಟ್ಟದ ಆಸ್ತಿ 

Standard of Living ಜೀವನಮಟ್ಟ 

Standard of Value ಮೌಲ್ಯಮಾನಕ 
Standardisation ಶಿಷ್ಟೀಕರಣ 

Standing Committee ಸ್ಥಾಯೀಸಮಿತಿ 
Standing Crop ನಿಂತಬೆಳೆ, ಫಲಿತಫಸಲು 
Standing Instruction ಸ್ಥಾಯೀಸೂಚನೆ 

State Enterprise ಸರಕಾರಿಉದ್ಯಮ 

Statement ವಿವರಣೆ, ತಖ್ತೆ 

Statement of Account ಲೆಕ್ಕವಿವರಣೆ, ಖಾತಾತಖ್ತೆ 
Stationery ಲೇಖನಸಾಮಗಿ 

Statistical Abstracts ಸ೦ಖ್ಯಾಸಾರ 

Statistics ಅಂಕಿಅಂಶ 

Status ಸ್ಥಾನಮಾನ,ಅ೦ತಸ್ತುಸ್ಥಿತಿ 

Status quo ಯಥಾಸ್ಥಿತಿ 

Statute ಕಾನೂನು, ಶಾಸನ 

Statutory Authority ಸಾಂವಿಧಾನಿಕ ಪ್ರಾಧಿಕಾರ 
Statutory Cash Reserve ಪರಿನಿಯತ ನಗದು ಅನುಪಾತ 


136 ಬ್ಯಾಂಕಿಂಗ್‌ ಪದಕೋಶ 


Statutory Liquidity Ratio ಪರಿನಿಯತ. ದ್ರವತ್ವ ಅನುಪಾತ 
Statutory Obligation ಶಾಸನಬದ್ಧಹೊಣೆ 
Stay Order ತಡೆಯಾಜ್ಞೆ 

Steering Committee ಸ೦ಚಾಲನಾಸಮಿತಿ 
Stenographer ಶೀಘಲಿಪಿಕಾರ 

Sticky Advance ಯಣಬಾಧಾಮುಂಗಡ, ಜಿಗುಟುಸಾಲ 
Sticky Unt ಯಣಬಾಧಾಘಟಕ 

Stipend ಶಿಷ್ಯವೇತನ 

Stipulate ಎಧಿಸು, ಷರತ್ತುಹಾಕು 

Stock Broker ಷೇರುದಲಾಳಿ 

Stock Exchange ಸ್ಟಾಕ್‌ ವಿನಿಮಯಕೇಂದ್ರ 
Stock in Process ಪ್ರಕ್ರಿಯಾಗತ ದಾಸ್ತಾನು 
Stock in Trade ವ್ಯಾಪಾರದಲ್ಲಿರುವ ದಾಸ್ತಾನು 
Stock ದಾಸ್ತಾನು 

Stop Gap ತಾತ್ಕಾಲಿಕ 

Stop Payment ರ್‌ ಪಾವತಿಸ್ಥಗಿತ ಆದೇಶ 
Stopped Cheque ಸ್ಥಗಿತಚೆಕ್ಕು 

Store keeper ಕೊಟ್ಟಾರಿ, ಉಗ್ರಾಣಿ 

Store of Value ಮೌಲ್ಯಸಂಗ್ರಹ 

Stressed Assets ಒತ್ತಡಗ್ರಸ್ತ ಆಸ್ತಿ 

Strike ಮುಷ್ಕರ 

Strike off ಹೊಡೆದುಹಾಕು 

Strong Room ಸುಭದಕೋಣೆ 

Structure ಸಂರಚನೆ 

Structural Transformation ಸ೦ರಚನಾತ್ಮಕ ರೂಪಾಂತರಣ 
Sub Clause ಉಪನಿಬಂಧನೆ 

Sub head ಉಪಶೀರ್ಷ 

Sub Lease ಉಪಗುತ್ತಿಗೆ 

Sub Section ಉಪಪ್ರಕರಣ 

Sub Staff ಅಧೀನಸಿಬ್ಬಂದಿ 

Sub Standard Asset ಕೆಳಮಟ್ಟದ ಆಸ್ತಿ 

Sub Standard ಕೆಳಮಟ್ಟ, ಕೆಳದರ್ಜೆ 


ಬ್ಯಾಂಕಿಂಗ್‌ ಪದಕೋಶ 137 


Sub Total ಉಪಮೊತ್ತ 

Subordinate ಅಧೀನ, ಕೈಕೆಳಗಿನ 
Subordinated Debt sನುಷಂಗಿಕಸಾಲ 
Subscribe ಚ೦ದಾನೀಡಿಕೆ, ಸಹಿಹಾಕು, ಸಮ್ಮತಿಸು 
Subscribed Capital ಅಭಿದತ್ತಬಂಡವಾಳ 
Subscriber ಚಂದಾದಾರ, ವಂತಿಗೆದಾರ 
Subscription ಚ೦ದಾ,ವಂತಿಗೆ 
Subsidiary ಸಹವರ್ತಿ 

Subsidy ಸಹಾಯಧನ 

Subsistence Level ಜೀವನ ನಿರ್ವಾಹಸರ 
Substitute ಪ್ರತಿಸ್ಥಾಪಿಸು 

Sub-urban Branch ಅರೆನಗರ ಶಾಖೆ 
Succession Certificate ಉತ್ತರಾಧಿಕಾರ ಪ್ರಮಾಣಪತ್ರ 
Successor ಉತ್ತರಾಧಿಕಾರಿ 

Suffix ಉತ್ತರಪ್ರತ್ಕಯ 

Suit Filed Account ದಾವೆಹೂಡಿದ ಖಾತೆ 
Suit ದಾವೆ 

Sum Total ಒಟ್ಟುಮೊತ್ತ 

Summary Account ಸಾರಾಂಶಖಾತೆ 
Summation ಸಂಕಲನ 

Summer ಬೇಸಗೆಕಾಲ 

‘Sundry Assets ವಿವಿಧ ಆಸಿಗಳು 
Sundry Creditors ವಿವಿಧ ಸಾಲಿಗರು 
Sundry Debtors ವಿವಿಧ ಸಾಲಗಾರರು 
Super Profit ಅಧಿಲಾಭ 
Superannuation ಪಯೋನುಗುಣ ನಿವೃತ್ತಿ 
Superintendent ಮೇಲ್ವಿಚಾರಕ 
Superior Body ವರಿಷ್ಠಸಂಸ್ಥೆ 
Supervision ಮೇಲ್ವಿಚಾರಣೆ 
Supplement ಪೂರಕ 

Supplier ಸರಬರಾಜುದಾರ 

Supply Chain ಪೂರೈಕೆ ಸರಪಳಿ 


138 ಬ್ಯಾಂಕಿಂಗ್‌ ಪದಕೋಶ 


Supply and Demand ಪೂರೈಕೆ ಮತ್ತು ಬೇಡಿಕೆ 
Support Price ಬೆಂಬಲಬೆಲೆ 

Supreme Court ಸರ್ವೋಚ್ಚ ನ್ಯಾಯಾಲಯ 
Surcharge ಅಧಿಭಾರ, ಮೇಲುತೆರಿಗೆ 

Surety ಜಾಮೀನು 

Surplus Budget ಹೆಚ್ಚುವರಿ ಬಜೆಟು 

Surrender Value ಅಭ್ಯರ್ಪಣ ಮೌಲ್ಯ 
Surveillance ಕಣ್ಗಾವಲು, ನಿಗಾವಣೆ 

Survey Report ಸರ್ವೇಕ್ಷಣವರದಿ 

Surveyor ಸರ್ಮ್ವೇಕ್ಷಕ 

Survival Value ಉತ್ತರಜೀವಿತ ಮೌಲ್ಯ, ಅನುವರ್ತಿಮೌಲ್ಯ 
Survivor ಉಳಿದವ, ಬದುಕುಳಿದವ 

Suspend ಅಮಾನತುಗೊಳಿಸು 

Suspense Account ಅಮಾನತುಖಾತೆ, ಸಂದಿಗ್ನಖಾತೆ 
Suspense ಅನಿಶ್ಚಿತ 

Suspension ಅಮಾನತು, ನಿಲಂಬನೆ' kK 
Swap Arrangement ಎನಿಮಯವ್ಯವಸ್ಥೆ 

Swap ಅದಲುಬದಲು . 

Swap Operation ವಿನಿಮಯಕಾರ್ಯ 

Sweep Account ಶಿಲ್ಕುರಹಿತ ಖಾತೆ 

Sweeper ಶುಚಿಗಾರ 

Swipe ಗೀಚು 

Switch Over ಪದಾಂತರಣ 

Syndicated Loan ಸಾಮೂಹಿಕ ಯಣ 
Syndication ಸಮೂಹನ 

Synergy ಸಹಕ್ರಿಯೆ, ಒಗ್ಗಟ್ಟು 

Synopsis Statement ಸಂಕ್ಷಿಪ್ತ ವಿವರಣೆ' 
Synthesis Report ಸಂಶ್ಲೇಷಣ ವರದಿ 

System ಪದ್ಧತಿ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 139 


Tabular Statement ಕೋಷ್ಟಕತಃಖ್ತೆ 
Tailor made Services ಸಿದ್ಧಸೇವೆ 

Take home Pay ನಿವ್ವಳವೇತನ 

Take Over ವಶಾವಣೆ 

Taking Over ವಹಿಸಿಕೊಳ್ಳುವುದು 

Tally ತಾಳೆ 

Tangible Assets ಗೋಚರ ಆಸ್ತಿಗಳು 

. Tangible Secunty ಗೋಚರ ಪ್ರತಿಭೂತಿ 
Tangible ಗೋಚರ, ಮೂರ್ತ 

Tare ಖಾಲಿತೂಕ 

Target Group ಗುರಿಗು೦ಪು, ಲಕ್ಷ್ಮಸಮೂಹ 
Target Price ಲಕ್ಷ್ಮ್ಯಬೆಲೆ 

Tariff ಸುಂಕಪಟ್ಟಿ, ದರಸೂಚಿ 

Tariff Agreement ಶುಲ್ಕ ಒಪ್ಪಂದ 

Task Force ಕಾರ್ಯಪಡೆ 

Tax Amortisation ತೆರಿಗೆ ಯಣಮೋಚನೆ 
Tax Assessment ತೆರಿಗೆ ನಿರ್ಧರಣ 

Tax Avoidance ತೆರಿಗೆತೆರವು 

Tax Burden ತೆರಿಗೆಭಾರ 

Tax Concession ತೆರಿಗೆವಿನಾಯಿತಿ 

Tax Credit ತೆರಿಗೆಉದರಿ 

Tax Deducted at Source ಮೂಲದಲ್ಲಿ ತೆರಿಗೆಕಡಿತ 


140 ಬ್ಯಾಂಕಿಂಗ್‌ ಪದಕೋಶ 


Tax Evasion ತೆರಿಗೆವಂಚನೆ 

Tax Exemption Benefit ತೆರಿಗೆ ವಿನಾಯಿತಿಸೌಲಭ್ಯ 
Tax Free Income ತೆರಿಗೆಮುಕ್ತ ಆದಾಯ 

Tax Holiday ತೆರಿಗೆರಜೆ 

Tax Liability ತೆರಿಗೆಹೊಣೆ 

Tax Payer ತೆರಿಗೆಪಾವತಿದಾರ 

Tax Rebate ತೆರಿಗೆಕಡಿತ 

Tax ತೆರಿಗೆ, ಕರ 

1೩01110) ತೆರಿಗೆಸಾಮರ್ಥ್ಯ, ಕರದೇಯತೆ 
Taxable Capacity ಕರದೇಯಕ್ಷಮತೆ 

Taxable Income ತೆರಿಗೆಯೋಗ್ಯ ಆದಾಯ 
Taxation ತೆರಿಗೆ ನಿರ್ಧರಣ 

Taxing ತೆರಿಗೆ ಹೇರಿಕೆ 

Team Building ತ೦ಡರಚನೆ 

Technical Advice ತಾಂತ್ರಿಕಸಲಹೆ 

Technical Appraisal ತಾಂತ್ರಿಕ ಮೌಲ್ಯಾಂಕನ 
Technical Feasibility ತಾಂತ್ರಿಕಸಾಧ್ಯತೆ 

Technical Know how ತಾಂತಿಕಜ್ಞಾನ 

Technical Viability ತಾಂತಿಕಕ್ಷಮತೆ 

‘Techniques of Production ಉತ್ಪಾದನತಂತ್ರಗಳು 
Techno Economic Survey ತಾಂತ್ರಿಕ-ಆರ್ಥಿಕ ಸರ್ವೇಕ್ಷಣೆ 
Technological Advancement ತಂತ್ರಜ್ಞಾನಪಗತಿ . 
Technology ತಂತ್ರಜ್ಞಾನ 

Tele Banking ದೂರವಾಣಿ ಬ್ಯಾಂಕಿಂಗ್‌ 
Telegraphic Address ತ೦ತಿವಿಳಾಸ 
Telegraphic Transfer ತ೦ತಿವರ್ಗಾವಣೆ 
Telephone ದೂರವಾಣಿ 

Telephone Banking ದೂರವಾಣಿ ಬ್ಯಾಂಕಿಂಗ್‌ 
Telex ದೂರಲಿಪಿಕ 

Teller ಸರಾಫ 

Temporary Accommodation ತಾತ್ಕಾಲಿಕ ಸಹಾಯ 


ಬ್ಯಾಂಕಿಂಗ್‌ ಪದಕೋಶ 141 


Tenancy ಗೇಣಿದಾರಿಕೆ 

Tenant Farmer ಗೇಣಿದಾರರೈತ 

Tender Money ಟೆ೦ಂಡರುಹಣ 

Tender Notice ಟೆಂಡರುಸೂಚನೆ 

Tender ದರಖಾಸ್ತು, ಸಲ್ಲಿಸು 

Tenor ಆಶಯ 

Tentative ತಾತ್ಕಾಲಿಕ 

Tenure ಹಿಡುವಳಿ,ಅವಧಿ 

Tenure of Bill ಹುಂಡಿಯ ಅವಧಿ 

Term ಅವಧಿ, ಷರತ್ತು, ಪದ 

Term Deposit ಸಾವಧಿಠೇವಣಿ 

Term Deposit Receipt ಸಾವಧಿಠೇವಣಿ ರಶೀದಿ 
Term Lending ಸಾವಧಿಸಾಲನೀಡಿಕೆ 

Term Loan ಅವಧಿಸಾಲ 

Terminal Benefit ಸೇವಾಂತ್ಯ ಪ್ರಯೋಜನ 
Terminal Costs ಅ೦ತಿಮವೆಚ್ಚ 

Terminal Debenture ಸಮಾಪ್ಯ ಡಿಬೆಂಚರು 
Terminal Leave ಸೇವಾಂತ ರಜೆ 
Terminal Year ಅಂತಿಮವರ್ಷ 
Termination Notice ಸಮಾಪ್ತಿಸೂಚನೆ 
Terms and Conditions ಷರತ್ತು ಮತ್ತು ನಿಬಂಧನೆಗಳು 
Terms of Trade ವ್ಯಾಪಾರಷರತ್ತು 

Test Check ಪರೀಕ್ಷಾ ಶೋಧ 

Test Run ಪರೀಕ್ಷಾಚಲನೆ 

Testator ಉಯಿಲುಕರ್ತ 

Textile ವಸ್ತೋದ್ಯಮ 

Think Tanks ತಜ್ಜಸಮೂಹ, ಪ ಪ್ರಾಜ್ಞಮಂಡಳಿ 
Third Account 'ತೃತೀಯಖಾತೆ 

Third Party ಮೂರನೆಯಕಕ 

Third Party Guarantee ತೃತೀಯವ್ಯಕ್ಕಿ ಜಾಮೀನು ' 
Three Tier Structure ತ್ರಿಸ್ತರ ಸಂರಚನೆ 


142 ಬ್ಯಾಂಕಿಂಗ್‌ ಪದಕೋಶ 


Threshing Machine ಒಕ್ಕಣೆಯಂತ್ರ 
Threshold Limit ಪ್ರವೇಶಮಿತಿ, ಆರಂಭಿಕಮಿತಿ 
Thnift ಮಿತವ್ಯಯ ಉಳಿತಾಯ 

Thnft ಗಹ! ವರ್ಧಮಾನ ಠೇವಣಿ 
Through Proper Channel ವಿಧಿವತ್ತಾಗಿ, ಉಚಿತಮಾರ್ಗದಲ್ಲಿ 
Thrust Areas ಮಹತ್ತ್ವದ ಕ್ಷೇತ್ರಗಳು 
Thumb Impression ಹೆಬ್ಬೆಟ್ಟಿನ ಗುರುತು 
Thumb Rule ಸ್ಥಾಪಿತ ನಿಯಮ 

 Tieup Arrangement ಕಟ್ಟುಪಾಡು ವ್ಯವಸ್ಥೆ 
Tier ಸರ 

Tight Money ಮುಗ್ಗಟ್ಟಿನ ಹಣ 

Time Barred ಕಾಲಮೀರಿದ 

Time Deposit ಸಾವಧಿಠೇವಣಿ 

Time Frame ಗಡುವು,ಕಾಲಾವಧಿ 

Time Lag ಸಮಯಾಂತರ ' 

Time Limit ಕಾಲಮಿತಿ 

Time Scale ಕಾಲಮಾನ 

Time Schedule ಕಾಲಸೂಚಿ 

TimeTable ವೇಳಾಪಟ್ಟಿ . 

Tiny Sector ಅತ್ಯಂತ ಸಣ್ಣಕ್ಷೇತ್ರ 

Title Deed ಹಕ್ಕುಪತ್ರ 

Title ಹಕ್ಕು, ಶೀರ್ಷಿಕೆ 

To Write Back ಪ್ರತಿಲೇಖನ 

Token ಸಂಕೇತ, ಬಿಲ್ಲೆ 

Token Money ಸಂಕೇತಧನ 

Tolerance Level ಸಹಿಷ್ಣುತಾಸ್ತರ, ಸಹನಾಹಂತ 
Tolerance Limits ಸಹಿಷ್ಣುತಾಮಿತಿ, ಸಸ್ಯವಾವಿಶಿ 
Toll gate ಸುಂಕದಕಟ್ಟೆ, 

- Top ಜಟ ಬ) ಉನ್ನತವ್ಯವಸ್ಥಾ ಪನ 
Top Priority ಪರಮಾದೃತೆ 

Top Secret ಅತಿರಹಸ್ಯ. 


ಬ್ಯಾಂಕಿಂಗ್‌ ಪದಕೋಶ 


Total Assets ಒಟ್ಟು ಆಸಿ 

Total Income ಒಟ್ಟು ಆದಾಯ 
Total ಒಟ್ಟು, ಜುಮ್ಲಾ 

Tourism ಪ್ರವಾಸೋದ್ಯಮ 
Tounst ಪ್ರವಾಸಿ, ಯಾತ್ರಿಕ 

Track Record ಗತದಾಖಲೆ 
Trade ವ್ಯಾಪಾರ 

Trade Cycle ವ್ಯಾಪಾರಚಕ್ರ 
Trade Deficit ವ್ಯಾಪಾರಕೊರತೆ 
Trade Dispute ಕಾರ್ಮಿಕವಿವಾದ 
Trade Gap ವ್ಯಾಪಾರ ಅಂತರ 
Trade Practice ವ್ಯಾಪಾರಕ್ರಮ 
Trade Promotion ವ್ಯಾಪಾರಪ್ರಗತಿ 
‘Trade Union ಕಾರ್ಮಿಕಸಂಘ 
Trader ವ್ಯಾಪಾರಿ 

Trading Account ವ್ಯಾಪಾರಖಾತೆ 
Trainee ಪ್ರಶಿಕ್ಷಾರ್ಥಿ 

Trainer ತರಬೇತುದಾರ 
Training ತರಬೇತಿ 
Transaction ವ್ಯವಹಾರ 
 Transcribe ಪ್ರತಿಲೇಖನ 
Transfer ವರ್ಗಾವಣೆ, ಹಸ್ತಾಂತರ 
Transfer Price Mechanism ಮೌಲ್ಯಾಂತರನ ವ್ಯವಸ್ಥೆ 
Transfer Scroll ಹಸ್ತಾಂತರಲೇಖ್ಯ 
Transferee ಹಸ್ತಾಂತರಿ 
Transferor ವರ್ಗಾವಣೆದಾರ 
Transformation ರೂಪಾಂತರಣ 
Transit ಮಾರ್ಗಸ್ಥ 

Transit Book ಮಾರ್ಗಸ್ಥ ಪುಸ್ತಕ 
Transit Period ಸಂಕ್ರಮಣಕಾಲ 
Transmission ಪ್ರಸರಣ, ಪ್ರೇಷಣ 


143 


144 ಬ್ಯಾಂಕಿಂಗ್‌ ಪದಕೋಶ 


Transparency ಪಾರದರ್ಶಕತೆ 
Transportation ಸಾರಿಗೆ 
Travellers Cheque ಪ್ರವಾಸಿಚೆಕ್ಕು 
Travelling Allowance ಪ್ರಯಾಣಭತ್ಯೆ 
Treasure ಖಜಾನೆ, ನಿಧಿ 
Treasurer ಕೋಶಾಧಿಕಾರಿ 
Treasury Balance ಖಜಾನೆಶಿಲ್ಕು 
Treasury Bill ಖಜಾನೆಹು೦ಡಿ 
Treasury Deposit ಖಜಾನೆರೇವಣಿ 
Treasury ಖಜಾನೆ 

Treasury Receipts ಖಜಾನೆ ಸ್ಕೀಕೃತಿ 
Treasury Stock ಖಜಾನೆ ದಾಸ್ತಾನು 
Tnal and Error ಒಪ್ಪು-ತಪ್ಪು 

Tnal Balance ಶೇಷಪರೀಕ್ಷಾಪಟ್ಟಿ 
111೩1 Run ಪರೀಕ್ಷಾರ್ಥಪ್ರಯೋಗ 
Tnangular Trade ತ್ರಿಮುಖವ್ಯಾಪಾರ 
Tnbunai ನ್ಯಾಯಮಂಡಳಿ 
Tnpartite ತ್ರಿಪಕ್ಷೀಯ 

Tnplcate ತ್ರಿಪ್ರತಿ 
Troubleshooting ಸಮಸ್ಯಾನಿವಾರಣೆ 
True Copy ಯಥಾಪ್ರತಿ 

True Owner ನಿಜಮಾಲಿಕ 

Irust ವಿಶ್ವಸ್ತಮ೦ಡಳಿ, ನ್ಯಾಸ 

Irust Account ನ್ಯಾಸಖಾತೆ 

Trust Deed ನ್ಯಾಸಪತ್ರ 

Trust Deposit ನ್ಯಾಸಠೇವಣಿ 

Trust Money ನ್ಯಾಸಧನ 

Trustee ನ್ಯಾಸಧಾರಿ, ಧರ್ಮದರ್ಶಿ, ವಿಶ್ವಸ್ತ 
Trustification ನ್ಯಾಸೀಕರಣ 
Irustworthiness ವಿಶ್ವಸನೀಯತೆ 
Tube Well ಕೊಳವೆಬಾವಿ 


ಬ್ಯಾಂಕಿಂಗ್‌ ಪದಕೋಶ 145 


Tum Key Project ತಿರುವುಕೀಲಿಯೋಜನೆ 
Turnover ವಹಿವಾಟು, ವ್ಯಾಪಾರಾವೃರ್ಶ 
Twin Shares ಅವಳಿ ಶೇರುಗಳು 
Two Tier Exchange Rate Q್ಲಿಸರ ವಿನಿಮಯದರ 
Two way Quote ದ್ವಿಮುಖ ಉಲ್ಲೇಖ 
Two Step Mortgage ್ಲಿಸರ ಅಡಮಾನ 
Type Writer ಬೆರಳಚ್ಚುಯಂತ್ರ 
Typical Value ವಿಶಿಷ್ಟಮೌಲ್ಯ 
Typist ಬೆರಳಚ್ಚುಗಾರ, ಬೆರಳಚ್ಚುಗಾತಿ 
೦೦೦ 


146 ಬ್ಯಾಂಕಿಂಗ್‌ ಪದಕೋಶ 


Ulterior Motive ಪರೋಕ್ಷ ಅಭಿಪ್ರಾಯ 
Ultimate Consumer ಅ೦ತಿಮಗ್ರಾಹಕ 
Ultimatum ಕೊನೆ ಎಚ್ಚರಿಕೆ 

Ultra Vires ಅಧಿಕಾರಾತೀತ 

Umbrella Fund ಛತನಿಧಿ 

Unallocated ಅವಿಂಗಡಿತ 

Unanimous ಸರ್ವಸಮ್ಮತ 
Unappropriated ಅವಿನಿಯೋಜಿತ 
Unauthorised ಅನಧಿಕೃತ : 
Unavoidable ಅಪರಿಹಾರ್ಯ,ಅನಿವಾರ್ಯ 
Unbalanced Budget ಅಸ೦ತುಲಿತ ಬಜೆಟ್‌ 
Unbanked Area ಬ್ಯಾಂಕುರಹಿತ ಪ್ರದೇಶ 
Uncalled Capital ಅನಾಹೂತ ಬಂಡವಾಳ 
Unclaimed ತಗಾದೆಮಾಡದ, ಅವಾಂಛಿತ 
Unclassified Document ಅವರ್ಗೀಕೃತ ದಸ್ತಾವೇಜು 
Unconditional Cheque ಬೇಷರತ್ತಾದ ಚೆಕ್ಕು 
Uncontrolled Cost ಅನಿಯಂತ್ರಿತ ವೆಚ್ಚ 
Uncovered ಅರಕ್ಷಿತ 

Undated ಅದಿನಾಂಕಿತ 

Under Consideration ವಿಚಾರಾಧೀನ 
Under Developed ವಿಕಸಿತ 


` ಬ್ಯಾಂಕಿಂಗ್‌ ಪದಕೋಶ 

Under Employment ಅಲ್ಲ ಉದ್ಯೋಗ 

Under Estimate ಕಡಿಮೆ ಅಮದಾಜು 

‘Under Examination ಪರೀಕ್ಷಾಧೀನ 

Under Privileged ಅಲ್ಪ ಸೌಲಭ್ಯಪ್ರಾಪ್ತ 

Under Protest ಪ್ರತಿಭಟನೆ ಸಹಿತ 

‘Under Reference ಸಂದರ್ಭಾಧೀನ 

Under Review ಸಮೀಕ್ಷಾಧೀನ 

Under Secretary ಅಧೀನಕಾರ್ಯದರ್ಶಿ 

Under Value ನ್ಯೂನಮೌಲ್ಯ, ಅಧೋಮೌಲ್ಯ 

Underbanked ಅರೆಬ್ಯಾಂಕ್‌ ಸೌಲಭ್ಯದ 

Underlying Asset ಅ೦ತರ್ನಿಹಿತ ಆಸ್ತಿ 

Undertaking ಉದ್ಯಮ, ಮುಚ್ಚಳಿಕೆ 

Underwnter ಹಾಮೀದಾರ, ಭರವಸೆದಾರ 

Underwnting ನಷ್ಟಭರಣಸಮೃತಿ, ಹಾಮೀದಾರಿಕೆ 

Undischarged ಅವಿಮೋಚಿತ, ಅವಿಮುಕ್ತ. ಖುಲಾಸೆಯಾಗದ 

Undisclosed Income ಅಪ್ರಕಟಿತ ಆದಾಯ 

Undivided Family ಅವಿಭಕ್ತ ಕುಟುಂಬ 

Undue Discrimination ಅನುಚಿತ ಭೇದಭಾವ 

Unearned ಅನಾರ್ಜಿತ 

Uneconomic ಅನಾರ್ಥಿಕ 

Unemployment ನಿರುದ್ಯೋಗ 

Unencumbered ಯಣಭಾರವಿಲ್ಲದ 

Unenforceable ಅಪ್ರವರ್ತನೀಯ 

Unfair Competition ಅನುಚಿತ ಸ್ಪರ್ಧೆ 

Unfavourable ಪ್ರತಿಕೂಲ 

‘ Unforeseen Expenditure ಅನಿರೀಕ್ಷಿತ ಖರ್ಚು 

Unified Stock ಏಕೀಕೃತ ದಾಸ್ತಾನು 

Uniform ಸಮಾನ, ಏಕರೂಪ, ಸಮವಸ್ತ 

Uniform Code ಸಮಾನಸಂಹಿತೆ ಸ 
Unilateral Relief ಏಕಪಕ್ಷೀಯ ಪರಿಹಾರ 

Union ಸಂಘ, ಒಕ್ಕೂಟ 


147 


148 ಬ್ಯಾಂಕಿಂಗ್‌ ಪದಕೋಶ 
Union Insignia ಸಂಘಚಿಹ್ನೆ 

Unit Capital ಘಟಕ ಬಂಡವಾಳ 

Unit Cost ಘಟಕವೆಚ್ಚ 

Unt ಘಟಕ, ಏಕಮಾನ 

Universal Banking ಸರ್ವವ್ಯಾಪಿ ಬ್ಯಾಂಕಿಂಗ್‌ 
Universal Value ಸಾರ್ವಭೌಮ ಮೌಲ್ಯ 
Unlawful Consideration ಕಾನೂನುವಿರುದ್ದ ಪ್ರತಿಫಲ 
Unlimited ಅನಿಯಮಿತ, ಅಪರಿಮಿತ 

Unlisted Stock ಅಸೂಚೀಗತ ದಾಸ್ತಾನು 
Unofficial ಅನಧಿಕೃತ 

Unpaid ಅದತ್ತ ಪಾವತಿಸದ 

Unplanned ಯೋಜನಾರಹಿತ 

Unprocessed ಅಸಂಸ್ಕರಿತ 

Unproductive Investment ಅನುತ್ಪಾದಕ ಹೂಡಿಕೆ 
Unqualified ಅಯೋಗ್ಯ, ಅನರ್ಹ 

1211020106 ಅಸೂಚಿತ, ಅನಮೂದಿತ 
[3110811500 Capital Gain ಅಪ್ರಾಪ್ತ ಬಂಡವಾಳಲಾಭ 
Unredeemable ಅಪ್ರತಿದೇಯ 
Unremunerative ಅಲಾಭಕಾರಿ 

Unsecured ಅರಕ್ಷಿತ, ಆಧಾರರಹಿತ 

Unsettled Account ಅನಿರ್ಣೀತ ಖಾತೆ 
Unskilled Labour ಅಕುಶಲ ಕಾರ್ಮಿಕ 

Unspent Balance ಅವ್ಯಯಿತ ಶಿಲ್ಕು 
Untransferable ಅಹಸ್ತಾಂತರಣೀಯ 
Unutilised Capacity ಅಪ್ರಯುಕ್ತ ಸಾಮರ್ಥ್ಯ 
Unviable Unit ಅಲಾಭಕಾರಿ ಘಟಕ 
Unvouched Charges ಪ್ರಮಾಣಿತ ಖರ್ಚು 
Upcoming Industries ಹೊಸಕ್ಕೆಗಾರಿಕೆಗಳು 
Upcountry Advices ದೂರದೇಶಸೂಚನೆ 
Upcountry Branch ದೂರಸ್ಥಶಾಖೆ 

Updated ಇಂತೇದಿತ 


ಬ್ಯಾಂಕಿಂಗ್‌ ಪದಕೋಶ 

Updating ಅದ್ಯತನ 

Upfront Charges ಆರಂಭಿಕ ಖರ್ಚು 
Upfront Commission ಆರಂಭಿಕ ತರಗು 
Upgradation ಉನ್ನತೀಕರಣ, ಮೇಲ್ದರ್ಜೆಗೊಳಿಸು 
Uphold ಅನುಮೋದನೆ 

Upselhing ಮೇಲುಮಾರಾಟ 

Upset Price ಅಸವ್ಯಸ್ತ ಬೆಲೆ 

Upward Trend ಏರಿಕೆ ಪ್ರವೃತ್ತಿ 

Urban Bank ನಗರ ಬ್ಯಾಂಕು 
‘Urbanisation ನಗರೀಕರಣ 

Usage of Trade ವ್ಯಾಪಾರರೂಢಿ, ವ್ಯಾಪಾರಪ್ರಠ 
Usance ಹುಂಡಿಅವಧಿ 

User Friendly ಬಳಕೆದಾರಸ್ನೇಹಿ 

Usual Safeguards ಸಾಮಾನ್ಯ ರಕ್ಷೋಪಾಯ 
Usufructuary ಫಲಾನುಭವಿ 

Utlsation ಉಪಯೋಗ,ಬಳಕೆ 

Utlty ಅನುಸಾಧನ, ಪ್ರಯೋಜನ 

Utmost Goodfaith ಪರಮ ಸದ್‌ಭಾವ 


149 


15೦ ಬ್ಯಾಂಕಿಂಗ್‌ ಪದಕೋಶ 


Vacancy ಖಾಲಿಹುದ್ದೆ 

Valid Contract ವಿಧ್ಯುಕ್ತ ಒಪ್ಪಂದ ' 

Valid Nomination ವಿಧ್ಯುಕ್ತ ನಾಮನಿರ್ದೇಶನ 

Valid Sanction ವಿಧ್ಯುಕ್ತ ಮಂಜೂರಾತಿ 

Validation ಪ್ರಮಾಣೀಕರಣ, ವಿಧಿಮಾನ್ಯಕರಣ 
Validity ಮಾನ್ಯತೆ, ಕ್ರಮಬದ್ಧತೆ. ಸಿಂಧುತ್ವ ಊರ್ಜಿತತ್ವ 

Vahdity Date ಮಾನ್ಯತಾದಿನಾಂಕ 

Valuable Consideration ಮೌಲಿಕ ಪ್ರತಿಫಲ 

Valuation ಮೌಲ್ಯಾಂಕನ, ಮೌಲ್ಯಮಾಪನ 

Value ಮೌಲ್ಯ 

ಸಗ ಗದೆ ಮೌಲ್ಯವರ್ಧಿತ 

Value Added Tax ಮೌಲ್ಯವರ್ಧಿತ ತೆರಿಗೆ 

Value in Account ಲೆಕ್ಕಮೌಲ್ಯ, ಖಾತಾಮೌಲ್ಯ 

Value in Exchange ವಿನಿಮಯಮೌಲ್ಯ 

Value in Use ಉಪಯೋಗ ಮೌಲ್ಯ 

Value Received ಸ್ವೀಕ್ಕ ೈತಮೌಲ್ಯ 

Valuer ಮೌಲ್ಯಮಾಪಕ 

Vanable Capital ಚರಬಂಡವಾಳ 

Variable Cost ಚಲವೆಚ್ಚ 

Variables ಚರಸೊತ್ತು. ಪ್ರಭಾವಗಳು 

Variance ಅಂತರ 


ಬ್ಯಾಂಕಿ೦ಗ್‌ ಪದಕೋಶ 1೮1 
Variation ವ್ಯತ್ಯಾಸ | 

Vault ತಿಜೋರಿ, ಭದ್ರಕೋಣೆ 

Velocity of Circulation ಚಲಾವಣೆಯ ವೇಗ .: 
10160: ಮಾರಾಟಗಾರ, ಬಿಕರಿದಾರ 

Venture Capital ಉದ್ಯಮಬ೦ಡವಾಳ 
್ಥenification ಸತ್ಯಾಪನೆ, ಪರಿಶೀಲನೆ 

Verification of Account ಲೆಕ್ಕಸತ್ಯಾಪನೆ, ಲೆಕ್ಕಪರೀಕ್ಷೆ 
Vertical Merger ವಿಷಮವಿಲೀನ 

Vertical Mobility ಊರ್ಧ್ವಗತಿ 

Vested Interest ಸ್ಥಾಪಿತಹಿತಾಸಕ್ತಿ, ಪಟ್ಟಭದ್ರಹಿತ 
Viability ಅರ್ಥಕ್ಷಮತೆ, ಅಂತಃಸಾಮರ್ಥ್ಯ 

Viable Proposition ಅರ್ಥಕ್ಷಮಪ್ರಸ್ತಾವ 

Viable Schemes ಸ್ವಯಂಸಮರ್ಥ ಯೋಜನೆಗಳು 
Vibrant Market ಸಂದನಶೀಲ ಮಾರುಕಟ್ಟೆ 

Vice versa ಪ್ರತಿಯಾಗಿ, ವಿಪರ್ಯಯವಾಗಿ 
Vicious Circle ವಿಷವೃತ್ತ, ದುಶ್ರಕ 

Vigilance ಜಾಗೃತಿ 

Village Adoption ಗ್ರಾಮದತ್ತುಸ್ವೀಕಾರ 

Village and Cottage Industries ಗ್ರಾಮೀಣ ಮತ್ತು ಗುಡಿಕೈಗಾರಿಕೆಗಳು 
Virtual Banking ಸತ್ಯಾಭಾಸ ಬ್ಯಾಂಕಿಂಗ್‌ 

Visible Exports ಮೂರ್ತರಫ್ತು 

Visible Imports ಮೂರ್ತ ಆಮದು 

Visible ಗೋಚರ 

Visibles ದೃಶ್ಯ ಪದಾರ್ಥ 

Vision ದೂರದ್ಯಕ್ಷಿ 

Mist ಭೇಟಿ, ಸಂದರ್ಶನ 

Vocational ವೃತ್ತಿಪರ 

Void Agreement ಅಮಾನ್ಯ ಕರಾರು 

11016 ಅನೂರ್ಜಿತ, ಅಸಿಂಧು, ಅಮಾನ್ಯ 

Void Transaction ಅಮಾನ್ಯ ವ್ಯವಹಾರ 

Voidable Agreement ಅಮಾನ್ಯಕರಣೀಯ ಒಪ್ಪಂದ 


152 
Volatile Demand ಅಸ್ಥಿರಬೇಡಿಕೆ 
Volatility ಚಂಚಲತೆ 


Volume ಪರಿಮಾಣ, ಗಾತ್ರ, ಸಂಪುಟ 
Voluntary ಸ್ವ-ಇಚ್ಛೆ 

Voluntary Retirement ಸ್ವಯಂದಿವೃತ್ತಿ 
Vostro Account ನಿಮ್ಮ ಖಾತೆ ನಮ್ಮಲ್ಲಿ 
Voucher ವೋಚರು 

Voyage Account ಸಮುದ್ರಯಾತ್ರಾಖಾತೆ 


ಬ್ಯಾಂಕಿಂಗ್‌ ಪದಕೋಶ 


ಇ...) 


ಬ್ಯಾಂಕಿಂಗ್‌ ಪದಕೋಶ 153 


Wage Dispute ವೇತನವಿವಾದ 
Wage Freeze ವೇತನಸ್ತ೦ಭನ 
Wage ಕೂಲಿ, ಮಜೂರಿ, ವೇತನ 
Wages Account ವೇತನಖಾತೆ 
Wages Cut ವೇತನಕಡಿತ 

Waiting List ಪ್ರತೀಕ್ಷಾಪಟ್ಟ 

Waive ಮಾಫಿಮಾಡು, ಮನ್ನಾಮಾಡು 
Waiver Clauseವರ್ಜನ ಷರತ್ತು 
Wallflower ಅಲಕ್ಷಿತ ದಾಸ್ತಾನು 

Wall paper ಕ್ಷುಲ್ಲಕ ಪ್ರತಿಭೂತಿ 
Warehouse ಉಗ್ರಾಣ, ಗೋದಾಮು 
Warehouse Receipt ಉಗ್ರಾಣರಶೀದಿ 
Warning ಎಚ್ಚರಿಕೆ 

Warrant ಅಧಿಪತ್ರ 

Warranty ಆಶ್ವಾಸನಪತ್ರ 

Waste ಅಪವ್ಯಯ, ವ್ಯರ್ಥ, ರದ್ದಿ 
Waste Land ಬಂಜರುಭೂಮಿ 
Wasteful Expenditure ವೃರ್ಥ ಖರ್ಚು 
Watchman ಕಾವಲುಗಾರ 

Water Mark ಜಲಚಿಹ್ನೆ 


154 ಬ್ಯಾ೦ಕಿ೦ಗ್‌ ಪದಕೋಶ 


Water Transportation ಜಲಸಾರಿಗೆ 
Way Bill ರವಾನೆಪಟ್ಟಿ, ಮಾರ್ಗಪತ್ರ 
Ways and Means ಮಾರ್ಗೋಪಾಯಗಳು 
Weaker Section ದುರ್ಬಲವರ್ಗ 
Wealth ಸಂಪತ್ತು 

Wear and Tear ಸವಕಲು-ಹರಕಲು 
Weekly Abstract ಸಾಪ್ತಾಹಿಕ ಗೋಷ್ಟಾರೆ 
Weekly Holiday ವಾರದ ರಜಾದಿನ 

. Weekly Statement ಸಾಪ್ತಾಹಿಕ ವಿವರಣೆ 
Weightage ಭಾರಾ೦ಕ, ಮಹತ್ವ 
Weighted Average ಅಳೆದ ಸರಾಸರಿ 
Welcome Kit ಸ್ವಾಗತಕಟ್ಟು 

Welfare Fund ಕಲ್ಯಾಣನಿಧಿ 

Well Known ಪ್ರಸಿದ್ಧ 

Wet Land ತರಿಭೂಮಿ 

Whisper Number ಮರ್ಮರಸಂಖ್ಯೆ 
White Paper ಶ್ರೇತಪತ್ರ 

Wholesale Market ಸಗಟುಮಾರುಕಟ್ಟೆ 
Wholesale Pnce ಸಗಟುಬೆಲೆ 
Wholesaler ಸಗಟುವ್ಯಾಪಾರಿ 

Wide Market ವಿಸ್ತ ತಮಾರುಕಟ್ಟೆ 

Wide Publicity ವ್ಯಾಪಕಪ್ರಚಾರ 

Will ಉಯಿಲು, ಮರಣಶಾಸನ 

Willful Defaulter ಉದ್ದೇಶಪೂರ್ವಕ ಸುಸ್ತಿದಾರ 
Willingness to Pay ಸಮ್ಮತಿ ಪಾವತಿ 
Windfall Profit ಅನಿರೀಕ್ಷಿತಲಾಭ 
Winding Up ಪರಿಸಮಾಪನ 

Window Dressing ಮೇಲ್ಮರಗು 
Winter Crop ಚಳಿಗಾಲದ ಬೆಳೆ 

With Recourse ಜವಾಬ್ದಾರಿಸಹಿತ 

With Retrospective Effect ಪೂರ್ವಾನ್ವಯವಾಗಿ 


ಸ 


ಬ್ಯಾಂಕಿಂಗ್‌ ಪದಕೋಶ | 15೮ 
Withdraw ಹಿ೦ಪಡೆ 

Withdrawal ಹಿಂಪಡೆತ 

Withholding ಪ್ರತಿಬ೦ಧಿಸು, ತಡೆಹಿಡಿ 
Without Days of Grace ಕೃಪಾದಿನರಹಿತ 
Without Prejudice ಬಾಧೆಯಿಲ್ಲದೆ 
Without Recourse ಜವಾಬ್ದಾರಿರಹಿತ 
Witness ಸಾಕ್ಷಿ 

Words and Figures Differ ಅಕ್ಷರ ಅಂಕಿಗಳಲ್ಲಿ ವ್ಯತ್ಯಾಸವಿದೆ 
Work Committee ಕಾರ್ಯಸಮಿತಿ 

Work Cycle ಕಾರ್ಯಚಕ್ರ 

Work in Progress ಕಾರ್ಯಪಗತಿ 

Work Sheet ಕಾರ್ಯಪತ್ರ 

Work Site ಕಾರ್ಯತಾಣ 

Work to Rule ನಿಯಮಾನುಸಾರ ಕೆಲಸ 
Workability ಕಾರ್ಯಸಾಧ್ಯತೆ 

Workable ಕಾರ್ಯಸಾಧ್ಯ 

Working Account ಕಾರ್ಯಕಾರಿಖಾತೆ 
Working Capital ಕಾರ್ಯಶೀಲ ಬಂಡವಾಳ 
Working Class ಶ್ರಮಿಕವರ್ಗ 

Working Committee ಕಾರ್ಯಕಾರಿಸಮಿತಿ 
Working Condition ಕೆಲಸದ ಪರಿಸ್ಥಿತಿ 
Working Expense ನಿರ್ವಹಣಾಖರ್ಚು 
Working Fund ಕಾರ್ಯಶೀಲನಿಧಿ 
Working Group ಕಾರ್ಯದಳ 

Working Knowledge ಕಾರ್ಯಸಾಧಕ ಜ್ಞಾನ 
. Working Partner ಕ್ರಿಯಾಶೀಲ ಪಾಲುದಾರ 
Working Population ಶ್ರಮಿಕ ಜನಸಂಖ್ಯೆ 
Working Result ಕಾರ್ಯಫಲಿತಾಂಶ 
Workman ಕಾರ್ಮಿಕ, ಕೆಲಸಗಾರ 
Workmanship ಕರ್ಮಕೌಶಲ 

Workmen Director ಕಾರ್ಮಿಕ ನಿರ್ದೇಶಕ 


156 k ಬ್ಯಾಂಕಿಂಗ್‌ ಪದಕೋಶ 


Works Expenditure ನಿರ್ಮಾಣವೆಚ್ಚ 
Workshop ಕಮ್ಮಟ, ಕಾರ್ಯಾಗಾರ 

World Bank ವಿಶ್ವಬ್ಯಾಂಕು 

World Wide Market ವಿಶ್ವವ್ಯಾಪಿ ಮಾರುಕಟ್ಟೆ 
Wrap Account ಮುಚ್ಚುಖಾತೆ 

Wnt ನಿರೂಪ 

Write Back ಪ್ರತಿಲೇಖನ 

Write Down ಅವಲೇಖನ 

Wnte Fate ಪಾಡು ತಿಳಿಸು 

Write Off ವಜಾ, ಮನ್ನಾ 

Write Up ಮೌಲ್ಯವೃದ್ಧಿ, ಲೇಖನ 

Written Down’ಮೌಲ್ತಹ್ರಾಸ 

Written Evidence ಲಿಖಿತಸಾಕ್ಷ್ಯ 

Written Statement ಲಿಖಿತ ವಿವರಣೆ 
Wrongful Delivery ದೋಷಪೂರ್ಣ ವಿತರಣೆ 
Wrong Posting ತಪುನಮೂದು 


0೦೦ 


ಬ್ಯಾಂಕಿಂಗ್‌ ಪದಕೋಶ 157 


Yard stick ಮಾನದಂಡ 

Year ವರ್ಷ, ಸಂವತ್ಸರ 

Year Book ವಾರ್ಷಿಕ ಕೈಪಿಡಿ 

Year Current ಪ್ರಸಕ್ತವರ್ಷ, ಚಾಲ್ತಿವರ್ಷ 
Year Financial ಹಣಕಾಸುವರ್ಷ 

Year Harvest ಫಸಲುವರ್ಷ 

Year to Year ವರ್ಷದಿಂದ ವರ್ಷಕ್ಕೆ 

Year under Report ಸಮೀಕ್ಷಾಧೀನ ವರ್ಷ 
Yearly ವಾರ್ಷಿಕ 

Yield ಇಳುವರಿ, ಹುಟ್ಟುವಳಿ, ಪ್ರತಿಫಲ, ಉತ್ಪನ್ನ 
Yield Curve ಪ್ರತಿಫಲ ರೇಖೆ 

Yield Gap ಇಳುವರಿ ಅಂತರ 

Yield Spread ಪ್ರತಿಫಲ ವ್ಯಾಪ್ತಿ 

Yours Faithfully ನಿಮ್ಮ ನಂಬಿಗೆಯ 
Yours Sincerely ನಿಮ್ಮ ವಿಶ್ವಾಸಿ 


0೦೦೦ 


158 ಬ್ಯಾಂಕಿಂಗ್‌ ಪದಕೋಶ 


7610 ಶೂನ್ನ ಸೂನ್ನೆ 

Zero Acceleration ಶೂನ್ಯವೃದ್ಧಿ 

೫.010 Balance ಶೂನ್ಯಶಿಲ್ಕು 

7.00 0೩5೦6 ಶೂನ್ಯಾಧಾರಿತ 

1.010 Cost ಶೂನ್ಯವೆಚ್ಚ 

೫.01೦ Growth ಶೂನ್ಯಪ್ರಗತಿ 

Zero Out ಶೂನ್ಯಾಂಕನ 

0.010 Population Growth ಶೂನ್ಯ ಜನಸಂಖ್ಯಾವೃದ್ಧಿ 
Zero Rate of Interest ಶೂನ್ಯಬಡ್ಡಿದರ 

Zero Tolerance Level ಶೂನ್ಯ ಸಹನಾಶೀಲಸ್ತರ 
Zonal Office ವಲಯಕಛೇರಿ 

Lone ವಲಯ, ಮಂಡಲ. 


೦೦೦ 


ಬ್ಯಾಂಕಿಂಗ್‌ ಪದಕೋಶ 15೨ 


Annexure-1 


COMPUTER TERMINOLOGY 


ಅನುಬಂಧ-೧ 
ಗಣಕ ಪಾರಿಭಾಷಿಕಪದಗಳು 


A 


Abandon ಪರಿತ್ಯಾಗ, ವರ್ಜನ 

Abort ಕಾರ್ಯಭಂಗ 

Absolute ನಿರಪೇಕ್ಷ 

Accelerator ವೇಗವರ್ಧಕ 

Access ಪ್ರವೇಶ 

Access Channel ಪ್ರವೇಶವಾಹಿನಿ 
Accessibility ಪ್ರವೇಶಸಾಧ್ಯತೆ 

Accessing Images uಿತ್ರಾಂಕನ ಪ್ರಾಪ್ತಿ 
Accessories ಸಹಾಯಕ ತಂತ್ರಾಂಶಗಳು 
Account Segment Codes ಖಾತಾವಿಭಾಗ ಸಂಖ್ಯೆ 
Across Worksheets ಕಾರ್ಯಹಾಳೆಗಳ ಮೂಲಕ 
Acronym ಸಂಕ್ಷಿಪ್ರಪದ 

Active ಸಕ್ರಿಯ, ಕ್ರಿಯಾಶೀಲ 


16೦ ಬ್ಯಾಂಕಿಂಗ್‌ ಪದಕೋಶ 


Active Index ಕಾರ್ಯಶೀಲ ಸೂಚಿ 
Adapter ಸಂಯೋಜಕ, ಅನುಕೂಲಕ 

Add in Programme ಹೆಚ್ಚುವರಿ ಕ್ರಮವಿಧಿ 
Address Bar ವಿಳಾಸಪಟ್ಟಿಕೆ 

Address Bus ವಿಳಾಸಮಾರ್ಗ 

Address Space ಸ್ಮೃತಿವಿಳಾಸಮಿತಿ 
Aggregation ಏಕತ್ರೀಕರಣ 

Alert Box ಎಚ್ಚರಿಕೆ ಚೌಕ 

Algonthm ಕ್ರಮಾವಳಿ 

Alias ಉಪನಾಮ 

Alignment ಪಠ್ಯಹೊಂದಿಕೆ 

Alpha Numeric ಅಕ್ಷರಾ೦ಕೀಯ 
Alternate Track ಪರ್ಯಾಯಪಥ 
Amplifier ವರ್ಧಕ 

Analog ಸಾದೃಶ್ಯ 

Animation ಚಿತ್ರಸ೦ಚಲನೆ 

Animation Scheme ಚಿತ್ರಸಂಚಾಲನಾ ವ್ಯವಸ್ಥೆ 
Anti glare ಪ್ರತಿಫಲನ ತಡೆ 

Anti Virus ವೈರಾಣುವಿರೋಧಿ 
Application ಅನ್ವಯ 

Application Software ಆನ್ವಯಿಕ ತಂತ್ರಾಂಶ 
Archive ಪ್ರಾಗ್‌ಭಂಡಾರ 

Area Chart ಕ್ಷೇತ್ರನಕ್ಷೆ 

Arithmetic Operators ಅಂಕಗಣಿತೀಯ ಕಾರ್ಯನಿರ್ವಾಹಕಗಳು 
Arrange All ಎಲ್ಲ ಏರ್ಪಡಿಸು 

Arrow Key ಬಾಣಕೀಲಿ 

Artificaial Intelligence ಕೃತಕ ಬುದ್ದಿಮತ್ತೆ 
Assembler ಸಂಕೇತ ಪರಿವರ್ತಕ 
Asynchronous ಅಸಮಕಾಲಿಕ 

Attribute ಗುಣವಿಶೇಷ 

Auto Chase Days ಸ್ವಯಂ ಅನುಸರಣಾ ದಿನಗಳು 


ಬ್ಯಾ೦ಕಿ೦ಗ್‌ ಪದಕೋಶ 161 


Auto Content Wizard ಸ್ವಯಂ ವಿವರನೀಡಿಕೆ ನಿಪುಣ 
Auto Correct ಸ್ವಯಂ ತಿದ್ದುಪಡಿ 

Autಂ 11! ಸ್ವಯಂ ಸರಿಹೊಂದಿಸು 

Auto format ಸ್ವಯಂ ವಿನ್ಯಾಸ 

Auto Shape ಸ್ವಯಂ ಆಕಾರ 

Auto Summarnise ಸ್ವಯಂಸಾರಾಂಶ 

Auto Sweep ಸ್ವಯಂ ತಳ್ಳಿಕೆ, ಸ್ವಯಂವರ್ಗಾವಣೆ 
Auto Text ಸ್ವಯಂ ಪಠ್ಯ 

Automatic Save ಸ್ವಯಂ ಉಳಿಸುವಿಕೆ 
Auxiliary Storage ಉಪಸಂಗಹ 

AXes ಅಕ್ಷಗಳು 


೦೦೦ 


162 


Back End ಹಿಂಭಾಗ 

Background ಹಿನ್ನೆಲೆ 

Back Off ಮಧ್ಯಂತರ ಅವಧಿ 

Back Space ಹಿನ್ನಡೆ 

Back Up ಪರ್ಯಾಯ ಕ್ರಮವಿಧಿ 
Back up File ಪರ್ಯಾಯ ಕಡತ 
Backward Search ಹಿಮ್ಮುಖ ಶೋಧ 
Bad Break ದೋಷಯುಕ್ತ ವಿಭಜನೆ 
Band ತರಂಗವ್ಯಾಪ್ತಿ 

Band Width ತರ೦ಗ ವಿಸ್ತಾರ 
Banner ತೋರಣಪಟ್ಟಿಕೆ 

Bar Chart ಕಂಬ ನಕ್ಷೆ 

Base ಮೂಲಮಾನ 

Batch Processing ಸಮೂಹಸಂಸ್ಕರಣೆ 
Batch Prompt ಸಮೂಹಚಾಲನೆ 


Beginning of the Day [BOD] ದಿನದ ಪ್ರಾರಂಭ 


Beta Build ಪ್ರಾಯೋಗಿಕ ರಚನೆ 
Bibliography ಕಡತವಿವರಣ 
Binary Code ದ್ವಿಮಾನ ಸಂಕೇತ 
Bit ದ್ವಿಮಾನಕ 

Blank ಖಾಲಿ 

Bold Font ದಟ್ಟ ಅಕ್ಷರಶೈಲಿ 


ಬ್ಯಾಂಕಿಂಗ್‌ ಪದಕೋಶ 


ಬ್ಯಾಂಕಿಂಗ್‌ ಪದಕೋಶ ಕ 163 


Book Mark ಪಠ್ಯಗುರುತು 
ಔಂ೦t ಸಜ್ಜು 

Boot Drive ಸಜ್ಜುಚಾಲಕ 
Boot Failure ಸಜ್ಜುವೈಫಲ್ಯ 
Bounce Message ವೈಫಲ್ಯ ಸಂದೇಶ 
Break ತಡೆ 

Break Point ವಿರಾಮಬಿಂದು 
Bridge ಸಂಪರ್ಕಸೇತು 
Browse ವೀಕ್ಷಿಸು 

Browser ವೀಕ್ಷಕತ೦ತ್ರಾಂಶ 
Browsing ಮಾಹಿತಿ ವೀಕ್ಷಣೆ 
Buffer ಸಂಗ್ರಾಹಕ 

Bug ದೋಷ 

Bulking ಒಗ್ಗೂಡಿಸು 

Bullet ಅಂಶಸೂಚಕ 

Bullet Style ಅಂಶಸೂಚಕ ಶೈಲಿ 
Bullet Proof ಶಕ್ತಿಯುತ 
Burn ದತ್ತದಾಖಲಿಸು 

Burst ಮಿಂಚಿನ ರವಾನೆ 
Bus ವಿದ್ಯುನ್ಮಾರ್ಗ 

Button ಗುಂಡಿ 

Byte ಅಷ್ಟಕ 


೦೦೦ 


164 ಬ್ಯಾಂಕಿಂಗ್‌ ಪದಕೋಶ 


C 


Cable Network ತ೦ತುಜಾಲ 

Cache Bit ಸಿದ್ಧಸ್ಮೃತಿ ಶೋಧಕ 

Call Back ಪ್ರತ್ಯಾವರ್ತನೆ 

Call Center ಕರೆಕೇಂದ್ರ 

Cancel ವಜಾಮಾಡು 

Canned Program ಸಿದ್ದಕ್ರಮವಿಧಿ 

Capture ಗ್ರಹಿಸುವಿಕೆ 

Carrier ವಾಹಕ 

Cartridge Tape ಕವಚಸಹಿತ ಕಾ೦ತೀಯಸುರುಳಿ 
Cascade ಶ್ರೇಣೀಕರಣ 

Case Sensitive ಕೀಲಿಅಕ್ಷರಸ್ಥಾನಸಂವೇದಿ 

Cathode Ray Tube (CRT) ಕ್ಯಾಥೋಡ್‌ ಕಿರಣನಳಿಕೆ 
Cell ಕೋಶ 

Cell Referencing ಕೋಶ ಆಧರಿಸುವಿಕೆ 

Central Data Center ಪ್ರಧಾನ ದತ್ತಾಂಶ ಕೇಂದ್ರ 
Central Processing Unit ಕೇ೦ದ್ರ ಸಂಸ್ಕರಣಾ ಘಟಕ 
Character User interface (CUI) ಅಕ್ಷರಾತ್ಮಕ ಬಳಕೆದಾರ 
ಸಂಪರ್ಕಸಾಧನ 

Change User Type ಬಳಕೆದಾರರ ವರ್ಗ ಬದಲಾಯಿಸು 
Character ಅಕ್ಷರಸಂಕೇತ 

Chart Wizard ನಕ್ಷೆ ನಿಪುಣತಂತ್ರಾಂಶ 

Charts ನಕ್ಷೆಗಳು 

Chat ಸಂಭಾಷಣೆ 


ಬ್ಯಾಂಕಿಂಗ್‌ ಪದಕೋಶ 


Checker ತಪಾಸಕ 

Cheque Truncation ಚೆಕ್‌ ಬಿಂಬಗಹಣ 
Child Directory ಅಂತರ್ಗತ ನಿರ್ದೆಶಿಕೆ 
Chip ಸಮಗ್ರ ಮಂಡಲ ಬಿಲ್ಲೆ 
Clear ಸಂಪೂರ್ಣ ಅಳಿಸು 
Click ಅದುಮು 

Clp Art ಸಿದ್ದಚಿತ್ರಸಂಚಯ 
Clipboard ನಕಲುಫಲಕ 

Clone ಪ್ರತಿರೂಪ 

Close ಸಮಾಪ್ತಿ, ಮುಚ್ಚು 

Close Button ಮುಕ್ತಾಯಗುಂಡಿ 
Cluster ಗುಚ್ಛ, ಗೊಂಚಲು 
Code ಸಂಕೇತ 

Cold Boot ಆರಂಭಿಕ ಸಜ್ಜು 
Collapse All ಸರ್ವಸಂಕೋಚ 
Collate ಮುದ್ರಣ ಸಂಯೋಜನೆ 
Colour Depth ವರ್ಣದಟ್ಟತೆ 
Column ಲಂಬಸಾಲು 

Column Chart ಲಂಬ ನಕ್ಷೆ 
Command ಆದೇಶ 

Comment ಟಿಪ್ಪಣಿ, ಟೀಕೆ 
Compact Disc ಅಡಕಮುದಿಕೆ 
Compatibility ಸಹವರ್ತನ 
Compile ಸಂಕಲನ 

Compiler ಸಂಕಲಕ 
Compressing ಸಂಕೋಚನ 
Computation ಗಣನೆ, ಎಣಿಕೆ 
Computer Crime ಗಣಕಾಪರಾಧ 
Computer Network ಗಣಕಜಾಲ 
Computer ಗಣಕಯಂತ್ರ 
Computerisation ಗಣಕೀಕರಣ 


165 


166 ಬ್ಯಾ೦ಕಿ೦ಗ್‌ ಪದಕೋಶ 


Configuration ಸಂರಚನೆ 

Console ಸಂಪರ್ಕಸೂಚಿ 

Control Unit ನಿಯಂತ್ರಣ 

Convert ಪರಿವರ್ತಿಸು 

Copy ನಕಲು, ಪ್ರತಿ 

Core Banking Solution ಕೇಂದ್ರೀಯ ಬ್ಯಾಂಕಿಂಗ್‌ ಪರಿಹಾರ, ಸಮಗ್ರ 
ಬ್ಯಾಂಕಿಂಗ್‌ ತಂತ್ರಾಂಶ 

Corruption ದತ್ತನಾಶ 

Crash ಘಟಕ ಸ್ಥ ಗಿತ 

Cnitical Error ಗಂಭೀರದೋಷ 

Cursor ಕೀಚಕ, ಸೂಚಕ 

Custom ಗ್ರಾಹಕೀಯ 

Custom Animation ಗ್ರಾಹಕೀಯ ಚಿತ್ರಸಂಚಾಲನೆ 
Customer Data Base ಗ್ರಾಹಕ ದತ್ತಾಂಶ ವ್ಯವಸ್ಥೆ _. 
Customer Identification Number ಗ್ರಾಹಕ ಗುರುತುಸಂಖ್ಯೆ 
Customer Information Facility ಗ್ರಾಹಕ ಮಾಹಿತಿ ಸೌಲಭ್ಯ 
Customise ಗ್ರಾಹಕೀಯೆಗೊಳಿಸು 

Cut and Paste ಕತ್ತರಿಸು ಮತ್ತು ಅಂಟಿಸು 

Cyber Cafe ಅಂತರಜಾಲ ಸೌಲಭ್ಯತಾಣ 

Cyber Crime ಗಣಕಾಪರಾಧ 

Cyber ಗಣಕಸಂಬಂಧಿ 

Cyber Valley ಗಣಕ ಸಮೃದ್ಧಕಣಿವೆ 


0೦೦ 


ಬ್ಯಾಂಕಿಂಗ್‌ ಪದಕೋಶ 


Data ದತ್ತ 

Data Bus ದತ್ತವಾಹಕ 

Data Capture ದತ್ತಗಹಿಕೆ 

Data Item ದತ್ತಾಂಶ 

Data Lable ದತ್ತ ಗುರುತುಪಟ್ಟಿ 
Data Mining ದತ್ತಶೋಧ 

Data Processing ದತ್ತ ಸಂಸ್ಕರಣೆ 
Data Series ದತ್ತ ಸರಣಿ 

Data Source ದತ್ತಸ್ರೋತ 

Data Type ದತ್ತನಮೂನೆ 

Data Warehouse ದತ್ತಭಂಡಾರ 
Data Warehouse ಮಾಹಿತಿಗೋದಾಮು 
Database ದತ್ತಸಂಚಯ 
Daughter Board ಪೂರಕಫಲಕ 
Debug ದೋಷಮಾರ್ಜನ 


Debugger ದೋಷಮಾರ್ಜಕ 


Dೀcಂdೇ ಸಂಕೇತಗಹಣ 
Decompression ವಿಕಸನ, ಹಿಗ್ಗಿಸುವಿಕೆ 
Decrypting ಗೂಢಲಿಪಿಗಹಣ 

Deep link ಗಹನಸ೦ಪರ್ಕಕೊಂಡಿ 
Default ಪೂರ್ವನಿಯೋಜಿತ 
Defragmentation ಒಟ್ಟುಗೂಡಿಸುವ ಕ್ರಿಯೆ 


167 


168 ಬ್ಯಾಂಕಿಂಗ್‌ ಪದಕೋಶ 


Degradation ಅಧೋಗತಿ 

Delete ಅಳಿಸು 

Demat ಅಮೂರ್ತೀಕರಣ,ಅಭಾತಿಕೀಕರಣ 
0170 ಪರಿಚಯಾತ್ಮಕ ಆವೃತ್ತಿ 

Desk Top Computer ಮೇಜುಗಣಕ 
Desk Top ಗಣಕತೆರೆ 

Destination ಗುರಿ, ಗಂತವ್ಯ 
Device ಸಾಧನ 

Diagram ರೇಖಾಚಿತ್ರ 

Dialogue Box ಸಂವಾದಚೌಕ 
Digital ಅಂಕಿಕ, ಅಂಕೀಯ 

Digital Signature ಅ೦ಕೀಯಸಹಿ 


Digital Versatile/ Vedeo Disk CAQPA ಬಹುಕಾರ್ಯ/ ವಿಡಿಯೋ 
ಮುದಿಕೆ 


Dimmed ಕಾಂತಿಹೀನ 

Directory ನಿರ್ದೇಶಿಕೆ 

Disaster Recovery ಸಂಕಟನಿವಾರಣ 

Disaster Recovery Site ವಿಪತ್‌ ಪರಿಹಾರ ತಾಣ 
Disk ಮುದಿಕೆ 

Disk Drive ಮುದಿಕೆ ಚಾಲಕ 

Display Check Digit ನಿಯಂತ್ರಣಅಂಕಿ ತೋರು 
Display Screen ಪ್ರದರ್ಶನಪರದೆ 

Display Status ಸ್ಥಿತಿ ತೋರು 

Document ದಸ್ತಾವೇಜು 

Document Map ದಸ್ತಾವೇಜು ನಕ್ಷೆ 

Dಂmain ವ್ಯಾಪ್ತಿ ಕ್ಷೇತ್ರ 

Domain Name System ಕ್ಷೇತ್ರವಾಮ ವ್ಯವಸ್ಥೆ 
Down Load ಇಳಿಸು 

Down Time ಸ್ಥಗಿತಕಾಲ 

Drag and Drop ಎಳೆ ಮತ್ತು ಬಿಡು 

Draw Table ಕೋಷ್ಟಕ ರಚಿಸು 


ಬ್ಯಾಂಕಿಂಗ್‌ ಪದಕೋಶ 169 
Drawing ಚಿತ್ರರಚನೆ 

Drawing Tool bar ಚಿತ್ರರಚನಾ ಉಪಕರಣಪಟ್ಟಿಕೆ 

Drop Down Menu ಅಧೀನ ಪರಿವಿಡಿ 

Dumb Terminal ಪರಾವಲಂಬಿ ಗಣಕ 

Duplex ದ್ವಿಮುಖ ಸಂಚಾರ 

Dynamic Dump ಗತ್ಯಾತ್ಮಕ ಕ್ಷೇಪಣ 


೦೦೦ 


MS ಗ 
ಜ್‌ - 


170 ಬ್ಯಾಂಕಿಂಗ್‌ ಪದಕೋಶ 


EMail ವಿ-ಅಂಚೆ 
Edit ಸಂಪಾದಿಸು 
Ej]ect ಹೊರನೂಕು 
Electronic ವಿದ್ಯುನ್ಮಾನ 
Electronic Circuit ವಿದ್ಧುನ್ನಂಡಲ 
Embedded ಅಂತರ್ಗತ 
Emulation ಅನುಕರಣೆ' 
Emulator ಅನುಸಾಧಕ 
Encoding ಸಂಕೇತೀಕರಣ 
Encryption ಗೂಢಲೇಖನ 
End Key ಕೊನೆಕೀಲಿ 
End ofthe Day ದಿನದ ಮುಕ್ತಾಯ 
Enter ನಮೂದಿಸು 
‘Enter Key ಪ್ರವೇಶ ಕೀಲಿ 
Entire Column ಪೂರ್ತಿಲಂಬಸಾಲು.- 
Entire Row ಪೂರ್ತಿ ಅಡ್ಡಸಾಲು 
Erase ಅಳಿಸು 
Error ದೋಷ 
Escape Key ಬಿಡುಗಡೆ ಕೀಲಿ 
Exit ನಿರ್ಗಮನ 
Expand ಎಸ್ತಾರ, 

2.2.0 


ಬ್ಯಾಂಕಿಂಗ್‌ ಪದಕೋಶ 171 


Failure ವೈಫಲ್ಯ 

Fair Use ಾಕ್ತಬಳಕೆ 

Fall Forward ವೇಗಹಚ್ಚಿಸು 

Fax ಪಡಿಯಚ್ಚು 

Feed ಊಡು 

Fetch ತಾ, ತರು 

Field ಕ್ಷೇತ್ರ 

Field ದತ್ತಾಂಶಕ್ಷೇತ್ರ 

File ಕಡತ 

File Transfer Protocol (FTP) ಕಡತ ವರ್ಗಾವಣಾ ಶಿಷ್ಟಾಚಾರಸಂಹಿತೆ 
Fill ತುಂಬಿಸು 

Fill Effects ಪರಿಣಾಮಗಳನ್ನು ತುಂಬು 
Fill Handle ಭರ್ತಿಹಿಡಿಕೆ 

Find ಹುಡುಕು 

Find Next ಮುಂದೆಹುಡುಕು 

Fixed column width ನಿಶ್ಚಿತ ಲಂಬಸಾಲು ಅಗಲ 
Flag ಸ್ಥಿತಿಸೂಚಕ 

Floppy ನಮ್ಯಮುದ್ರಿಕೆ 

Flow Chart nಗತಿನಕ್ಷೆ 

Flow ಹರಿವು 

Folder ಕಡತಕೋಶ 

Font ಅಕ್ಷರಶೈಲಿ 


172 ಬ್ಯಾಂಕಿಂಗ್‌ ಪದಕೋಶ 


Font Size ಅಕ್ಷರಗಾತ್ರ 

Font Software ಲಿಪಿ ತಂತ್ರಾಂಶ 
Footnotes ಅಡಿಟಿಪ್ಪಣಿಗಳು 
Footer ಪಾದಲೇಖ 

Format ರೂಪವಿನ್ಯಾಸ 

Format Menu ವಿನ್ಯಾಸ ಪರಿವಿಡಿ 
Format bar ವಿನ್ಯಾಸಪಟ್ಟಿಕೆ 
Formula ಸೂತ್ರ 
Fnendly ಸ್ನೇಹಪರ 

Full screen ಪೂರ್ಣಪರದೆ 


0೦೦ 


ಬ್ಯಾಂಕಿಂಗ್‌ ಪದಕೋಶ 


Gate way ಮಾಹಿತಿದ್ವಾರ 

Ghost ವಿಕಲ್ಪ 

Graphics ಚಿತ್ರಗಳು 

Graphical User Interface (GUI) ಚಿತ್ರಾತ್ಮಕ ಬಳಕೆದಾರ 
ಸಂಪರ್ಕಸಾಧನ 

Greeked Text ಅಸ್ಪಷ್ಟ ಪಾಠ 

Gutter ಣಿ 


173 


೦೦೦೨ 


174 ಬ್ಯಾಂಕಿಂಗ್‌ ಪದಕೋಶ 


H 


Hack ಅತಿಕ್ರಮಣ 

Hacker ಅತಿಕಮಣಕಾರ 

Hacker ಅತಿಕ್ರಮಿ 

Half Tone ತೆಳುಚಿತ್ರಣ 

Hands on ಪ್ರಾಯೋಗಿಕ ಅನುಭವ 
Hang ಸ್ತಬ್ಧ 

Hard Copy ಮುದ್ರಿತಪ್ರತಿ 

Hard Disk ದೃಢಮುದಿಕೆ 
Hardware ಯಂತ್ರಾಂಶ 

Header ಶಿರೋಲೇಖ 

Heading ಶೀರ್ಷಿಕೆ 

Heptics ಸರ್ಶಜೋಡಣೆ 

11001150 Method ಅನುಭವಜನ್ಯವಿಧಾನ 
Hide ಅಡಗಿಸು 

Hidden File ಗುಪ್ತಕಡತ 

Highlight ಸುಪ್ರಕಾಶ, ಪ್ರಾಮುಖೀಕರಣ 
Home Page ಮುಖಪುಟ 

Hook ಕ್ರಮವಿಧಿಕೊಂಡಿ 

Hop ಜಿಗಿತ 

Honzontal scroll bar ಅಡ್ಡಜಾರುಪಟ್ಟಿಕೆ 
Host Computer ಅತಿಥೇಯ ಗಣಕ 
Hot Link ಆವೇಶಿತ ಸಂಪರ್ಕ 

" Hyper Link ವಿಸ್ತ ತಸಂಪರ್ಕಕೊಂಡಿ 
Hyper Text ವಿಸ ತಪಠ 


ಬ್ರ ರಿ 
0೦೦ 


ಬ್ಯಾಂಕಿಂಗ್‌ ಪದಕೋಶ 175 


I 


Icon Tool Bar ಲಾಂಛನ ಉಪಕರಣಪಟ್ಟಿಕೆ 
| Icon ಲಾಂಛನ 
| Image ಚಿತ್ರ, ಪ್ರತಿಲಿಪಿ 
 Inbuilt ಅಂತರ್‌ ನಿರ್ಮಿತ 
‘Index ಸೂಜಿ 
Info Window ಮಾಹಿತಿ ಕಿಟಕಿ 
Information Technology ಮಾಹಿತಿ ತಂತಜ್ಞಾನ 
Information ಮಾಹಿತಿ R 
Ink Jet ಮಸಿಧಾರೆ 
Input ಊಡಿಕೆ, ಪ್ರವೇಶ್ಯ 
Insert ಅಳವಡಿಸು 
Installation ಅನುಸ್ಥಾಪನೆ 
Instruction ಸೂಚನೆ 
Integration ಏಕೀಕರಣ 
Integnty ಪರಿಶುದ್ಧತೆ 
Internet ಅಂತರಜಾಲ 
Internet application ಅಂತರಜಾಲ ಅನ್ವಯ 
Interface ಸಂಪರ್ಕಸಾಧನ 
Interlink ಅಂತಃಸಂಪರ್ಕ 
Interpret ನಿರ್ವಚನ 
Interpreter ವ್ಯಾಖ್ಯಾನಕಾರಕ 
Invalid ಅಮಾನ್ಯ 
Inventory Maintenance ಮೌಲ್ಯಪತ್ರ ನಿರ್ವಹಣೆ 
Italics ಓರೆ ಅಕ್ಷರ 


0೦೦ 


176 ಬ್ಯಾಂಕಿಂಗ್‌ ಪದಕೋಶ 


J 


Journal Number ನಮೂದು ಸಂಖ್ಯೆ 
Justi8y ಸಮಹೊಂದಿಕೆ 
೦೦೦ 


K 


Keyboard ಕೀಲಿಮಣೆ 
Keyboard Layout ಕೀಲಿವೃಣೆ ವಿನ್ಯಾಸ 
Key Word ಮುಖ್ಯಪದ 
Kill ಸಂಹರಣ, ನಾಶ 
Kiosk ಕಿಯೋಷಕ 
೦೦೦ 


' 


ಬ್ಯಾಂಕಿಂಗ್‌ ಪದಕೋಶ ಳಾ 


Label ಶೀರ್ಷಿಕೆ 

Landscape ದೀರ್ಫ ಅಂಚು 

Laptop ಮಡಿಲುಗಣಕ 

Lay out ವಿನ್ಯಾಸ 

Letter Addressing system ಅಕ್ಷರ ವಿಳಾಸ ವ್ಯವಸ್ಥೆ 
Letter Wizard ಪತ್ರನಿಪುಣ 

Letters and Mailings ಪತ್ರಗಳು ಮತ್ತು ಅಂಚೆಗಳು 
Line Graph ರೇಖಾನಕ್ಷೆ 


Line Printer ಪಂಕ್ತಿಮುದಕ 


Line spacing ಸಾಲು ಅಂತರ 

Liquid Crystal Display (LCD) ದ್ರವಸ್ಪಟಿಕ ಪ್ರದರ್ಶಕ 
1.0೩6 ತುಂಬಿಸು 

Local Area Network[ LAN] ಸ್ಥಳೀಯ ಕ್ಷೇತ್ರ ಗಣಕಜಾಲ 
Lಂg ದಿನಚರಿ 

Log In ಸಂಪರ್ಕಪಡೆ 

Log Out ಸಂಪರ್ಕ ತೊರೆ 

Logic Eiror ತಾರ್ಕಿಕದೋಷ 

Logical ತರ್ಕಬದ್ಧ 

Loop ಆವರ್ತನೆ 


೦೦೦ 


178 ಬ್ಯಾಂಕಿಂಗ್‌ ಪದಕೋಶ 


M 


Magnetic ಕಾಂತೀಯ 

Mail Box ಅ೦ಚೆಪೆಟ್ಟಗೆ 

Mail merge ಅಂಚೆವಿಲೀನಗೊಳಿಸು 
Mail Messaging ಅಂಚೆ ಸಂದೇಶಗಾರಿಕೆ 
Main Domain Name ಮುಖ್ಯಕ್ಷೇತ್ರನಾಮ 
Main Frame ಪ್ರಧಾನಕಟ್ಟು 

Main Memory ಮುಖ್ಯಸ್ಮೃತಿ 

Maker Checker ನಮೂದಕ ತಪಾಸಕ 
Maker ಕರ್ತ, ನಮೂದಕ 

Master File ಮುಖ್ಯಕಡತ 

Master Slide ಪ್ರಮುಖ ಜಾರುಫಲಕ 
Maximise ತೆರೆಹಿಗಿಸು 

Mega Byte ಸಹಸ್ರಾಷ್ಟಕ 

Memory ಸ್ಮೃತಿ 

Menu ಪರಿವಿಡಿ 

Menu Bar ಪರಿವಿಡಿ ಪಟ್ಟಿಕೆ 

Menu Navigation ಪರಿವಿಡಿವಿಹಾರ 
Menu Options ಪರಿವಿಡಿ ಆಯ್ಕೆಗಳು 
Merge ವಿಲೀನಗೊಳಿಸು 

Message Bar ಸ೦ದೇಶಪಟ್ಟಿಕೆ 
Migration ಸ್ಥಾನಾಂತರಣ 


ಬ್ಯಾಂಕಿಂಗ್‌ ಪದಕೋಶ 179 
Minimise ತೆರೆ ಕುಗ್ಗಿಸು 

Mim [೩176 ಕಿರಿಕಟ್ಟು 

Mixed ಮಿಶ್ರಿತ 

Mode ವಿಧಾನ 
 Moduleಮಂಡಲ್ಲವಿಭಾಗ 
Monitor ಪ್ರದರ್ಶಕ | 
Mother Board ಮಾತೃಫಲಕ 
Mouse ಮೂಷಕ 

Multi Media ಬಹುಮಾಧ್ಯಮ 
Multi Processing ಬಹುಸಂಸ್ಕರಣೆ 
Mutation ಪರಿವರ್ತನೆ ' 


೦೦೦ 


‘so ಬ್ಯಾಂಕಿಂಗ್‌ ಪದಕೋಶ 


N 


Narrow Band ಕಿರುವ್ಯಾಪ್ತಿ ತರಂಗಾಂತರ 
Native Mode ಸ್ಥ ಳೀಯ ವಿಧಾನ 
Navigation ಗಣಕವಿಹಾರ 

Negation ನಕಾರಾತ್ಮಕತೆ 

Nested ಅಂತರ್ಗತ 

Network ಜಾಲ 

Node ಜಾಲಘಟ್ಟ 

Non Blocking ಅಡೆತಡೆರಹಿತ 

Normal view ಸಾಮಾನ್ಯ ನೋಟ 

Note Book Computer ಪುಸ್ತಕಗಾತ್ರಗಣಕ 
Note Page Pane ಟಿಪ್ಪಣಿ ಪುಟಫಲಕ 
Notes ಟಿಪ್ಪಣಿಗಳು 

Number Lock Key ಸಂಖ್ಯಾಬ೦ಧನಕೀಲಿ 
Numbering ಸ೦ಖ್ಯಾನುಕ್ರಮಣಿಕೆ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 181 


ತ್ರ 


೦b]ೀಂt ವಸ್ತು 

Object Code ಸಂಕಲಿತ ಸಂಕೇತ 

Octal Code ಅಷ್ಟಕ ಸಂಕೇತ 

೦೬೦! ಅಷ್ಟಕ 

Off Line ಮಾರ್ಗೇತರ 

On Line ಮಾರ್ಗಾರೂಢ 

On line Service ತಾಕ್ಷಣಿಕ ಸೇವೆ 

Open ತೆರೆ 

Operator ಪರಿಚಾಲಕ 

Operating System ಕಾರ್ಯಾಚರಣ ವ್ಯವಸ್ಥೆ 
Optical Character Recognition ಅಕ್ಷರಜಾಣ 
Optical Scanner ಪ್ರಕಾಶಿತ ಕ್ರಮವೀಕ್ಷಕ 
Optical Scanning ದ್ಯುತೀಯ ಶೋಧನ, ಪ್ರಕಾಶಿತ ಕ್ರಮವೀಕ್ಷಣೆ 
Optimisation ಇಷ್ಟತಮ ಉಪಯೋಗ 
Option ಆಯ್ಕೆ 

Order ಕ್ರಮ 

Outline view ಸ್ಥೂಲನೋಟ 

Output ನೀಡಿಕೆ, ನಿವೇಶ್ಯ 

Over Ride ಅಧ್ಯಾರೋಹಣ 

Overflow ಅಧಿಪ್ರವಾಹ 


Overwnte ತಿದ್ದಿಬರೆ 
೨೦೦ 


182 ಬ್ಯಾಂಕಿಂಗ್‌ ಪದಕೋಶ 


Pacing ಗತಿನಿಯಂತ್ರಣ 

Package ಕಟ್ಟು 

Page Break ಪುಟವಿಭಜನೆ 

Page Maker ಪುಟರಚಕ 

Page Onientation ಪುಟದಿಕ್ಕು 

Page Pnnter ಪುಟಮುದ್ರಕ 

Page range ಪುಟಶ್ರೇಣಿ 

Page Reader ಪುಟವಾಚಕ 

Page Set up ಪುಟಸಂಯೋಜನೆ 
Palm Top ಅಂಗೈಗಣಕ 

Pane ಫಲಕ 

Paragraph ಪರಿಚ್ಛೇದ 

Parent File ಮೂಲಕಡತ 
Password ಪ್ರವೇಶಪದ 

Paste ಅಂಟಿಸು 

Pattern ಮಾದರಿ 

Peripheral ಬಾಹ್ಯಪರಿಕರ 

. Personal Identification Number ವೈಯಕ್ತಿಕ ಗುರುತು ಸಂಖ್ಯೆ 
Personal Computer ವೈಯಕ್ತಿಕ ಗಣಕ 
Pie Chart ಪೈ ನಕ್ಷೆ 

Placeholder ಮೀಸಲುಸ್ಥಳ 

Post {acto ಕಾರ್ಯೋತ್ತರ 

Posting Restriction ನಮೂದು ಪ್ರತಿಬಂಧ 


ಬ್ಯಾಂಕಿಂಗ್‌ ಪದಕೋಶ 


Preview ಮುನ್ನೋಟ 

Presentation ಪಸ್ತುತಿ 

Print layout view ಮುದ್ರಣನೋಟ 
Print preview ಮುದ್ರಣ ಮುನ್ನೋಟ 
Print Screen Key ತೆರೆಮುದ್ರಣ ಕೀಲಿ 
Print Set up ಮುದ್ರಣ ಸಿದ್ಧತೆ 
Printer ಮುದಕ 

Pnnter Preview ಮುದ್ರಣಮುನ್ನೋಟ 
Processing ಸಂಸ್ಕರಣೆ 

Program ಕಮವಿಧಿ 
Programmer ಗಣಕ ಕ್ರಮವಿಧಿಕಾರ 
Programming Language ಗಣಕ ಕ್ರಮವಿಧಿಭಾಷೆ 
Prompt Screen ಚಾಲನೆ ಪರದೆ 
Properties ಗುಣವಿಶೇಷಗಳು 
Protocol ಶಿಷ್ಟಾಚಾರಸಂಹಿತೆ 

Purge ವರ್ಜಿಸು 


183 


೦೦೦ 


184 ಬ್ಯಾಂಕಿಂಗ್‌ ಪದಕೋಶ 


Q 


Query ಆಕ್ಷೇಪ, ಪ್ರಶ್ನೆ 

Queue ಸರದಿ,ಸಾಲು 

Queue Number ಸರದಿಸಂಖ್ಯೆ 
Quit ಹೊರನಡೆ 


0೦೦ 


ಬ್ಯಾಂಕಿಂಗ್‌ ಪದಕೋಶ 185 


R 


Random Access Memory (RAM) ಯಾದೃಚ್ಛಿ ಕ ಸ್ಮೃತಿ 
Read Only ವಾಚನಮಾತ್ರ, ಕೇವಲ ಓದು 
Reading layout view ಓದುನೋಟ 
1೩0000೬ ಮರುಸಜ್ಜು 

Recovery ಪುನಃಪ್ರಾಪ್ತಿ 

Recycle ಮರುಬಳಕೆ 

Recycle Bin ಮರುಬಳಕೆ ಬುಟ್ಟಿ 
Redಂ ಮತ್ತೆಮಾಡು 

Reference ಉಲ್ಲೇಖ 

Relative ಸಂಬಂಧಿತ 

Remote Control ದೂರನಿಯಂತ್ರಣ 
Remove Frozen to Normal ಸ್ಥಗಿತವಾದುದನ್ನು ಸಾಮಾನ್ಯಕ್ಕೆ ಮರಳಿಸು 
Rename ಮರುನಾಮಕರಣ 

Repeater ಪುನರಾವರ್ತಕ 

Replace ಬದಲಿಸು,ಸ್ಥಾನಾ೦ತರಿಸು 
Report ವರದಿ 

Resolution ಸ್ಪಷ್ಟತೆ 

Resource ಸಂಪನ್ಮೂಲ 

Response 'Time ಪ್ರತ್ಯುತ್ತರಕಾಲ 
Restore ಪುನಃಸ್ಥಾಪಿಸು, ಹಿ೦ಪಡೆ 
11007010 ಪತ್ತೆಹಚ್ಚು, ಪುನಃಸ್ಮೃತಿ 


156 ಬ್ಯಾಂಕಿಂಗ್‌ ಪದಕೋಶ 
Retry ಮರುಯತ್ನ 

Root Directory ಮೂಲನಿರ್ದೇಶಿಕೆ 

Rounding Error ಪೂರಕದೋಷ 

Router ಮಾರ್ಗಸೂಚಕಸಾಧನ 

Row ಸಾಲು,ಪಂಕ್ತಿ 

Ruler ಅಳತೆಪಟ್ಟಕೆ 

Run ‘Time ನಿಷ್ಪಾದನಕಾಲ 


0೦೦ 


ಬ್ಯಾಂಕಿಂಗ್‌ ಪದಕೋಶ 


Save ಉಳಿಸು 

Save as ಅಂತೆ ಉಳಿಸು 

5೦೩೧ ಚಿತ್ರಶೋಧನೆ, ಕ್ರಮವೀಕ್ಷಣೆ 
Scanner ಚಿತ್ರಶೋಧಕ, ಕ್ರಮವೀಕ್ಷಕ 
Scheduler ನಿಯೋಜಕ 

Scratch Disk ತತ್ಕಾಲಮುದ್ರಿಕೆ 
Screen Saver sೆರೆ ರಕ್ಷಕ 

5೦೦೦೧ ತೆರೆ 

Screen Saver ಪರದೆ ರಕ್ಷಕ 
Screen Tips ತೆರೆ ಸಲಹೆಗಳು 
Scroll Bar ಚಲನಪಟ್ಟಕೆ 

Scroller ಉರುಳುಚಕ್ರ 

Search ಶೋಧ 

Search Engine ಶೋಧಕ ಸಾಧನ . 
Search Window ಶೋಧನಾ ಕಿಟಕಿ 
Select ಆಯ್ಕೆಮಾಡು 

Select All ಎಲ್ಲಾ ಆಯ್ಕೆಮಾಡು 
Server ಸರ್ವಪೂರಕ 

Set up ಸಿದ್ಧ ತೆ 

Setting Message ಸಂದೇಶ ಅಳವಡಿಕೆ 
Shading ಛಾಯೆ 

Shadow File ಛಾಯಾ ಕಡತ 


187 


188 ಬ್ಯಾಂಕಿಂಗ್‌ ಪದಕೋಶ 
Shift ಸ್ಥಳಾ೦ತರಿಸು, ಜರುಗಿಸು 

Shortcut ಸಮೀಪಮಾರ್ಗ 

Shut Down ಗಣಕ ನಿಲುಗಡೆ 

Sign Off ನಿರ್ಗಮನಸಹಿ 

Sign on Screen ಪ್ರವೇಶ ಪರದೆ 

Sign On ಗಮನಸಹಿ 

Signal ಸಂಕೇತ 
Simulation ಪ್ರತ್ಯನುಕರಣೆ 

Slide ಜಾರುಫಲಕ 

Slide Design ಜಾರುಫಲಕ ವಿನ್ಯಾಸ 

Slide layout ಜಾರುಫಲಕ ರೂಪವಿನ್ಯಾಸ 

Slide show ಜಾರುಫಲಕ ಪ್ರದರ್ಶನ 

Slide sorter view ಜಾರುಫಲಕ ವಿಂಗಡಣಾನೋಟ 
Slide transition ಜಾರುಫಲಕದ ಪರಿವರ್ತನ ಪರಿಣಾಮ 
Soft Copy ವಿದ್ಯುನ್ಮಾನಪ್ರತಿ 

Software ತಂತ್ರಾಂಶ 

Sorting ವಿಂಗಡಣೆ 

Source Code ಆಕರಸಂಕೇತ 

Source Data ಆಕರದತ್ತ 

Source ಆಕರ 

Space Bar ಅ೦ತರಪಟ್ಟಕೆ 

Speech Recognition ಧ್ವನಿಗ್ರಹಣ, ನುಡಿಜಾಣ 
Spelling ಕಾಗುಣಿತ 

Spell Check ಕಾಗುಣಿತ ಪರೀಕ್ಷೆ 

Split Screen ತೆರೆವಿಭಜನೆ 

Spread sheet ಕೋಷ್ಣಕಹಾಳೆ 

Standard ಶಿಷ್ಟ 

Status Bar ಸ್ಥಿ ತಿಪಟ್ಟಿಕೆ 

Status Code ಸ್ಥಿ ತಿಸಂಕೇತ 

Store and Forward ಸ೦ಗ್ರಹಿಸು, ರವಾನಿಸು 
Structure ಸಂರಚನೆ 


ಬ್ಯಾಂಕಿಂಗ್‌ ಪದಕೋಶ 1539 
Sub Menu ಉಪ ಪರಿವಿಡಿ 

Super Con:puter ಪರಮಗಣಕ 

Surfing ಜಾಲತಾಣವಿಹಾರ 

Sweep Creation Screen ವರ್ಗಾವಣೆ ಪರದೆ 
Sweep ತಳ್ಳುವಿಕೆ, ವರ್ಗಾವಣೆ 

Swipe ಗೀಚು 

Symbol ಚಿಹ್ನೆ 

System Error ವ್ಯವಸ್ಥಾದೋಷ 

System Software ವ್ಯವಸ್ಥಾ ತಂತ್ರಾಂಶ 
System Unit ವ್ಯವಸ್ಥಾಘಟಕ 


೦೦೦ 


190 ಬ್ಯಾಂಕಿಂಗ್‌ ಪದಕೋಶ 


Tab ಮುಂತಳ್ಳು 

Tabbed Headings ಮುಂತಳ್ಳು ಶೀರ್ಷಿಕೆ 
Table ಕೋಷ್ಟಕ 

Table properties ಕೋಪ್ಪಕ ಗುಣಗಳು 
Task Bar ಕಾರ್ಯಪಟ್ಟಿಕೆ 

Task Manager ಕಾರ್ಯವ್ಯವಸ್ಥಾಪಕ 
Task Pane ಕಾರ್ಯಫಲಕ 
Template ಸಿದ್ಧವಿನ್ಯಾಸಪುಟ 
Terminal ಗಣಕ ಘಟಕ 

Text ಪಠ್ಯ 

Text Alignment ಪಠ್ಕಹೊಂದಿಕೆ 
Text Box ಪಠ್ಯಚೌಕ 

Text Control ಪಠ್ಯನಿಯಂತ್ರಣ 
Text editor ಪಠ್ಯಸಂಪಾದಕ 
Thumbnails ಸೂಚ್ಯಚಿತ್ರಗಳು 

Title Bar ಶೀರ್ಷಿಕೆ ಪಟ್ಟಿಕೆ 

Toggle ಅಂತರಣ,ಬದಲಾವಣೆ 

Tool Bar ಉಪಕರಣ ಪಟ್ಟಿಕೆ 
Touch Screen ಸ್ಪರ್ಶಪರದೆ 

Trace Number ಗುರುತು ಸಂಖ್ಯೆ 
Track ಜಾಡು 

Traffic ಸಂಚಾರಸಂದಣಿ 


ಬ್ಯಾಂಕಿಂಗ್‌ ಪದಕೋಶ 191 


Transaction Right ವಹಿವಾಟು ಹಕ್ಕು 

Transit Button ರವಾನೆ ಗುಂಡಿ 

Transmit ರವಾನಿಸು 

Trickle Feed Mechanism ಸಗಟು ನಮೂದು ವಿಧಾನ 


೦೦೦ 


192 ಬ್ಯಾಂಕಿಂಗ್‌ ಪದಕೋಶ 


U 


Under score ಕೆಳಗೆರೆ 

Undo ರದ್ದುಮಾಡು 

Ungroup ಗುಂಪುತೆಗೆ 

Uninterrupted Power Supply (UPS) ಅವಿರತ ವಿದ್ಯುತ್‌ಪೂರೈಕೆ 
Universal Resource Locator (URL) ಸಾರ್ವತ್ರಿಕ ಜಾಲಸಂಪನ್ನೂಲ 
ಸೂಚಕ 

Unknown Inventory ಅಪರಿಚಿತ ಮೌಲ್ಯಪತ್ರ 

Update ಪರಿಷ್ಕರಿಸು, ಇಂತೇದಿತಗೊಳಿಸು 

Upgrade ಸುಧಾರಣೆಗೊಳಿಸು 

Upload ಮೇಲೇರಿಸು 

Upload Images ಚಿತ್ರಾಂಕನ ಸೇರ್ಪಡೆ 


 Userwಳಕೆದಾರ 


User Administration Menu wಳಕೆದಾರ ಆಡಳಿತ ಪರಿವಿಡಿ 
User Forced Closure ಬಳಕೆದಾರನ ಕಡ್ಡಾಯ ಮುಕ್ತಾಯ 
User Fnendly ಬಳಕೆದಾರಮಿತ್ರ 

User ID ಬಳಕೆದಾರನ ಗುರುತು 

User Number ಬಳಕೆದಾರನ ಸಂಖ್ಯೆ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 193 


V 


Validation ದೃಢೀಕರಣ 

Value ಮೌಲ್ಯ 

Value Paper Inventory System[VPIS] ಮೌಲಿಕಪತ್ರ ದಾಸ್ತಾನು ವ್ಯವಸ್ಥೆ 
Vaniable ಚರಾಂಶ 

Version ಆವೃತ್ತಿ 

Vertical Scroll Bar ಲಂಬ ಜಾರುಪಟ್ಟಿಕೆ 

Video Conference ದೃಶ್ಯಗ್ರಹಣ ಸಮ್ಮೇಳನ 

Video Surveillance Camera ದೃಶ್ಯಗ್ರಹಣ ಕಾವಲು ಕ್ಯಾಮೆರಾ 
View ನೋಟ 

View bar ನೋಟ ಆಯ್ಕೆ ಪಟ್ಟಿಕೆ 

View Journal ನಮೂದು ನೋಟ 

Virtual Memory ಭ್ರಾಮಕಸ್ಥಿತಿ, ಆಭಾಸ ಸ್ಮೃತಿ 

Virus ವೈರಾಣು 

Voice Messaging ಧ್ವನಿಸ೦ದೇಶ 

Voice Recognition ಧ್ವನಿಗ್ರಹಣ 


೦೦೦ 


194 | ಬ್ಯಾಂಕಿಂಗ್‌ ಪದಕೋಶ 


W 


Warm Boot ಆರಂಭುಕ ಸಜ್ಜು 
Web Browser ಜಾಲವೀಕ್ಷಕ 
Web Cam ಜಾಲ ಕ್ಯಾಮೆರಾ 
Web Page Dialogue ಜಾಲಪುಟ ಸಂಭಾಷಣೆ 
Web layout view ಜಾಲ ರೂಪರೇಖೆನೋಟ 
Web Page ಜಾಲಪುಟ 
Web Server ಜಾಲ ಸೇವಾಯಂತ್ರ 
Web Site ಜಾಲತಾಣ 
Web ಗಣಕಜಾಲ 
Wild Card ವಿಶಿಷ್ಟಚಿಹ್ನೆ 
Window ಕಿಟಕಿ 
Window Menu ಕಿಟಕಿ ಪರಿವಿಡಿ 
Wireless ತಂತಿರಹಿತ 
Wizard ನಿಪುಣತಂತ್ರಾಂಶ 
Word count ಪದ ಎಣಿಕೆ 
Word Processor ಪದ ಸಂಸ್ಕಾರಕ 
Word processing ಪದಸಂಸ್ಕರಣೆ 
World Wide Web ವಿಶ್ವವ್ಯಾಪಿ ಗಣಕಜಾಲ 
Worm ಕ್ರಿಮಿ ತಂತ್ರಾಂಶ 
Workbook ಕಾರ್ಯಪುಸ್ತಕ 
Worksheet ಕಾರ್ಯಹಾಳೆ 
Wrap Text ಪಠ್ಯಹೊದಿಕೆ 
Write Protect ಲೇಖನಸುರಕ್ಷೆ 

೦೦೦ 


Zone ವಲಯ 
1.000 ಹಿಗ್ಗಿಸು 


೦೦೦ 


196 ಬ್ಯಾಂಕಿಂಗ್‌ ಪದಕೋಶ 


Annexure-2 
ABBREVIATIONS 


ಅನುಬಂಧ-೨ 
 ಸಂಕೇತಾಕ್ಷರಗಳು 


ಹುಸಿ Action Plan 
ವಾರ್ಷಿಕ ಕ್ರಿಯಾ ಯೋಜನೆ 


ACB-Agricultural Credit Board 
ಕೃಷಿ ಉದರಿ ಮಂಡಳಿ 


ACH-Automated Cleanng House 
ಸ್ವಯಂಚಾಲಿತ ತೀರುವಳಿ ಮನೆ 


ACLF-Additional Collateralised Lending Facility 
ಹೆಚ್ಚುವರಿ ಜೊತೆಯಾಧಾರಿತ ಸಾಲಸೌಲಭ್ಯ 


ACP-Annual Credit Plan 
ವಾರ್ಷಿಕ ಉದರಿ ಯೋಜನೆ 


ಬ್ಯಾಂಕಿಂಗ್‌ ಪದಕೋಶ 


ACRC-A gricultural Credit Review Committee 


ಕೃಷಿ ಉದರಿ ಸಮೀಕ್ಷಾಸಮಿತಿ 


ACU-Asian Clearing Union 
ಏಷಿಯನ್‌ ತೀರುವಳಿ ಸಂಘ 


AD-Authonsed Dealer 
| ಅಧಿಕೃತ ವ್ಯಾಪಾರಿ 


ADB-Asian Development Bank 
ಏಷಿಯನ್‌ ಅಭಿವೃದ್ಧಿ ಬ್ಯಾಂಕು 


ADR-Asset Development Reserve 
ಆಸ್ತಿ ಅಭಿವೃದ್ಧಿ ಮೀಸಲು 


AERC-Agncultural Economic Research Centre 
ಕೃಷಿ ಆರ್ಥಿಕ ಸಂಶೋಧನಕೇಂದ್ರ 


AEZ-Agn Export Zones 
ಕೃಷಿ ರಫ್ತು ವಲಯ 


AFC-A gncultural Finance Corporation 
ಕೃಷಿ ಹಣಕಾಸು ನಿಗಮ 


AFS-Available for Sale 
ಮಾರಾಟಕ್ಕೆ ಲಭ್ಯವಿದೆ 


AIBDA-All India Bank Depositors’ Association 
ಅಖಿಲಭಾರತ ಬ್ಯಾಂಕ್‌ ಠೇವಣಿದಾರರ ಸಂಘ 


AIC-Agro Industnes Corporation 
ಕೃಷಿ ಕೈಗಾರಿಕಾ ನಿಗಮ 


AID-Agency for International Development 
ಅಂತಾರಾಷ್ಟ್ರೀಯ ಅಭಿವೃದ್ಧಿ ಏಜೆನ್ಸಿ 


197 


198 ಬ್ಯಾಂಕಿಂಗ್‌ ಪದಕೋಶ 


AIDB-All India Development Bank 
ಅಖಿಲ ಭಾರತೀಯ ಅಭಿವೃದ್ಧಿ ಬ್ಯಾಂಕು 


‘AIFT-All India Financial Institution 
ಅಖಿಲ ಭಾರತೀಯ ಹಣಕಾಸು ಸಂಸ್ಥೆ 


ATHB-AIl India Handicrafts Board 
ಅಖಿಲ ಭಾರತ ಕರಕುಶಲ ಮಂಡಳಿ 


AIR-Administered Interest Rate 
ನಿಯಂತ್ರಿತ ಬಡ್ಡಿದರ 


AL-Adj ustment Lending 
ಹೊಂದಾವಣೆ ಉದರಿ 


ALCO- Asset Liability Management 
ಆಸಿ-ಹೊಣೆ ವ್ಯವಸ್ಥಾಪನ 


ALPM-Advance Ledger Posting Machine 
ಉನ್ನತ ಪಹಣಿ ಪಾರಣಯಂತ್ರ 


ALS-Advance License Scheme 
ಮುಂಗಡ ಅನುಮತಿ ಯೋಜನೆ 


AMCs- Authorised Money Changers 
ಅಧಿಕೃತ ಹಣಪರಿವರ್ತಕರು 


AMC-Asset Management Committee 
ಆಸ್ತಿ-ವ್ಯವಸ್ಥಾಪನ ಸಮಿತಿ 


AMFT-Association of Mutual Funds of India 
ಭಾರತೀಯ ಪರಸ್ಪರ ನಿಧಿ ಸಂಘ 


AML-Anti-Money Laundering 
ಧನಧವಲೀಕರಣ ನಿವಾರಕ 


ಬ್ಯಾಂಕಿಂಗ್‌ ಪದಕೋಶ 


AMU-Asian Monetary Union 
ಏಷಿಯನ್‌ ಹಣಕಾಸು ಸಂಘ 


APC-Agnicultural Prices Commission 
ಕೃಷಿ ಬೆಲೆ ಆಯೋಗ 


APDP- Accelerated Power Development Programme 
ತ್ವರಿತ ವಿದ್ಯುತ್‌ ಪ್ರಗತಿ ಕಾರ್ಯಕ್ರಮ 


APL- Above Poverty Line 
ಬಡತನರೇಖೆಗಿಂತ ಮೇಲೆ 


APM-Administered Price Mechanism 
ನಿಯಂತ್ರಿತ ಬೆಲೆಪ್ರಕ್ರಿಯೆ 


APPBO-Average Population per Banking Office 
ಪ್ರತಿ ಬ್ಯಾಂಕ್‌ ಕಛೇರಿಗೆ ಸರಾಸರಿ ಜನಸಂಖ್ಯೆ 


APS-Average Propensity to Save 
ಸರಾಸರಿ ಉಳಿತಾಯ ಪ್ರವೃತ್ತಿ 


ARC-Asset Reconstruction Company 
ಆಸ್ತಿ ಪುನರ್‌ನಿರ್ಮಾಣ ಕಂಪೆನಿ 


ARDR-A gricultural and Rural Debt Relief 
ಕೃಷಿ ಮತ್ತು ಗ್ರಾಮೀಣ ಸಾಲಪರಿಹಾರ 


ARF-Asset Reconstruction Fund 
ಆಸ್ತಿ ಪುನರ್‌ನಿರ್ಮಾಣ ನಿಧಿ 


ARM-Additional Resources Mobilisation 
ಹೆಚ್ಚುವರಿ ಸಂಪನ್ಮೂಲ ಸಂಗ್ರಹ 


AS-Accounting Standard 
ಲೆಕ್ಕಮಾನದಂಡ 


199 


2೦೦ ಬ್ಯಾಂಕಿಂಗ್‌ ಪದಕೋಶ 


ASB-Accounting Standard Board 
ಲೆಕ್ಕಮಾನದಂಡ ಮಂಡಳಿ ' 


ASC-Agrnicultural Service Centre 
ಕೃಷಿಸೇವಾ ಕೇಂದ್ರ 


ASF-A gncultural Stabilisation Fund 
ಕೃಷಿ ಸ್ಥಿರೀಕರಣ ನಿಧಿ 


ASI-Annual Survey of Industries 
ವಾರ್ಷಿಕ ಕೈಗಾರಿಕಾ ಸರ್ವೇಕ್ಷಣೆ 


ATM-Automated Teller Machine 
ಸ್ವಯಂಚಾಲಿತ ಸರಾಫ್‌ ಯಂತ್ರ 


AUM-Assets Under Management 
ವ್ಯವಸ್ಥಾಪನಾಧೀನ ಆಸ್ತಿಗಳು 


AVARD-Association of Voluntary Agencies for Rural 
Development 
ಗ್ರಾಮೀಣ ಅಭಿವೃದ್ಧಿಯ ಸ್ವೈಚ್ಛಿಕ ಏಜೆನ್ಸಿ ಸಂಘ 


B/C-Bills for Collection 
ವಸೂಲಿಗಾಗಿರುವ ಹುಂಡಿಗಳು 


B/D-Bills Discounted 
ವಟಾಯಿತ ಹುಂಡಿಗಳು 


B/E- Bills of Exchange 
ವಿನಿಮಯ ಹುಂಡಿಗಳು 


B/L- Bill of Lading 
ಭರಾವಣೆ ಪತ್ರ 


B/P- Bills Payable 
ದೇಯ ಹುಂಡಿಗಳು 


ಬ್ಯಾಂಕಿಂಗ್‌ ಪದಕೋಶ 


B/R-Bills Receivable 
ಸಂಗಹವಾಗಬೇಕಾದ ಹುಂಡಿಗಳು 


B/S-Balance Sheet 
ಸ್ಥಿತಿ ವಿವರಣ ಪಟ್ಟಿ 


BAS-Bankers Acceptance 
ಬ್ಯಾಂಕರುಗಳ ಸ್ವೀಕರಣ 


BCBS-Basle Committee on Bank Supervision 
ಬ್ಯಾಂಕ್‌ ಮೇಲ್ವಿಚಾರಣೆಯ ಬಾಸೆಲ್‌ ಸಮಿತಿ 


BCSBI-Banking Codes and Standards Board of India 
ಭಾರತೀಯ ಬ್ಯಾಂಕಿಂಗ್‌ ಸಂಹಿತೆ ಮತ್ತು ಮಾನಕ ಮಂಡಳಿ 


BCC-Backward Classes Commission 
ಹಿಂದುಳಿದ ವರ್ಗಗಳ ಆಯೋಗ 


BCTT-Banking Cash Transaction Tax 
ಬ್ಯಾಂಕಿಂಗ್‌ ನಗದು ವ್ಯವಹಾರಗಳ ತೆರಿಗೆ 


BDIC-Bank Deposits Insurance Corporation 
ಬ್ಯಾಂಕ್‌ ಠೇವಣಿ ವಿಮಾನಿಗಮ 


BE-Budget Estimates 
ಬಜೆಟ್‌ ಅಂದಾಜು 


BFRS-Board for Financial Regulation and Supervision 
ಹಣಕಾಸು ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಮಂಡಳಿ 


BFS-Board for Financial Supervision 
ಹಣಕಾಸು ಮೇಲ್ವಿಚಾರಣಾ ಮಂಡಳಿ 


BIFR-Board for Industrial and Financial Reconstruction 
ಕೈಗಾರಿಕಾ ಮತ್ತು ಹಣಕಾಸು ಪುನರ್‌ನಿರ್ಮಾಣ ಮಂಡಳಿ 


202 ಬ್ಯಾಂಕಿಂಗ್‌ ಪದಕೋಶ 


BIRD-Bankers’ Institute of Rural Development 
ಬ್ಯಾಂಕರುಗಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ 


BIS-Bank for International Settlements 
ಅಂತಾರಾಷ್ಟ್ರೀಯ ಇತ್ಯರ್ಥ ಬ್ಯಾಂಕು 


BLBC-Block Level Bankers’ Committee 
ವಿಭಾಗಹಂತದ ಬ್ಯಾಂಕರುಗಳ ಸಮಿತಿ 


BPLR-Benchmark Prime Lending Rate 
ನ್ಯೂನತಮ ಮೂಲ ಉದರಿದರ 


BoP- Balance of Payment 
ಪಾವತಿಶೇಷ 


BOS-Banking Ombudsman Scheme 
ಬ್ಯಾಂಕಿಂಗ್‌ ಲೋಕಪಾಲ ಯೋಜನೆ 


BPE-Bureau of Public Enterprises 
ಸಾರ್ವಜನಿಕ ಉದ್ಯಮಗಳ ಕೇಂದ್ರ 


BPL-Below Poverty Line 
ಬಡತನ ರೇಖೆಗಿಂತ ಕೆಳಗೆ 


BPR-Business Process Reengineering 
ವ್ಯಾಪಾರ ಪ್ರಕ್ರಿಯಾ ಮರುವಿನ್ಯಾಸ 


BPSS-Board of Payment and Settlement Systems 
ಪಾವತಿ ಮತ್ತು ಇತ್ಯರ್ಥಪದ್ಧ ತಿ ಮಂಡಳಿ 


BPO-Business Process Outsourcing 
ವ್ಯಾಪಾರ ಪ್ರಕ್ರಿಯಾ ಹೊರಗುತ್ತಿಗೆ 


BR-Bankers’ Receipt 
ಬ್ಯಾಂಕರುಗಳ ಸ್ವೀಕೃತಿ 


ಬ್ಯಾಂಕಿಂಗ್‌ ಪದಕೋಶ 


BRS-Bills Rediscounting Scheme 
ಹುಂಡಿಗಳ ಮರುವಟಾವಣಾ ಯೋಜನೆ 


BSE-Bombay Stock Exchange 
ಮುಂಬೈ ಷೇರುಪೇಟೆ 


BSR-Basic Statistical Retum. 
ಮೂಲಭೂತ ಸಾಂಖ್ಯಿಕ ವಿವರಣೆ 


BSRB-Banking Services Recruitment Board 
ಬ್ಯಾಂಕಿಂಗ್‌ಸೇವಾ ನೇಮಕಾತಿ ಮಂಡಳಿ 


CA-Chartered Accountant 
ಸನ್ನದು ಲೆಕ್ಕಿಗ 


c/a- Current Account 
ಚಾಲ್ತಿ ಖಾತೆ 


CAAT-Computer Assisted Audit Technique 
ಗಣಕೀಕೃತ ಲೆಕ್ಕಪರಿಶೋಧನತಂತ್ರ 


CAB-College ofA gncultural Banking 
ಕೃಷಿ ಬ್ಯಾಂಕಿಂಗ್‌ ಮಹಾವಿದ್ಯಾಲಯ 


CAC-Capital Account Convertibility 
ಬಂಡವಾಳಖಾತಾ ಪರಿವರ್ತನೀಯತೆ 


CAC-Cash Administration Cell 
ನಗದು ನಿರ್ವಹಣಾಕೋಶ 


CACP-Commission for Agricultural Costs and Prices 
ಕೃಷಿವೆಚ್ಚ ಮತ್ತು ಬೆಲೆ ಆಯೋಗ 


CAD-Current Account Deficit 
ಚಾಲ್ತಿಖಾತಾ ಕೊರತೆ 


204 ಬ್ಯಾಂಕಿಂಗ್‌ ಪದಕೋಶ 
CADA-Command Area Development Agency 
ಆಜ್ಞಪ್ಪ ಕ್ಷೇತ್ರ ಅಭಿವೃದ್ಧಿ ಏಜೆನ್ಸಿ 


CADP-Command Area Development Programme 
ಆಜ್ಞಪ್ಪ ಕ್ಷೇತ್ರ ಅಭಿವೃದ್ಧಿ ಕಾರ್ಯಕ್ರಮ 


CAIIB-Certified Associate of Indian Institute of Bankers 
ಭಾರತೀಯ ಬ್ಯಾಂಕರುಗಳ ಸಂಸ್ಥೆಯ ಪ್ರಮಾಣಿತ ಸಹವರ್ತಿ 


CAR-Capital Adequacy Ratio 
ಬಂಡವಾಳ ಪರ್ಯಾಪ್ಪತಾ ಅನುಪಾತ 


 CARL-Credit Analysis and Research Limited 
ಉದರಿ ವಿಶ್ಲೇಷಣೆ ಮತ್ತು ಸಂಶೋಧನೆ ನಿಯಮಿತ 


CAS-Credit Authonsation Scheme 
ಉದರಿ ಪ್ರಾಧಿಕರಣ ಯೋಜನೆ 


CBC-Computer Bilingualisation Committee 
ಗಣಕ ದ್ವಿಭಾಷೀಕರಣ ಸಮಿತಿ 


CBDT-Central Board of Direct Taxes 
ಕೇಂದ್ರೀಯ ಪ್ರತ್ಯಕ್ಷ ತೆರಿಗೆ ಮಂಡಳಿ 


CBS-Core Banking Solution 
ಸಮಗ್ರ ಬ್ಯಾಂಕಿಂಗ್‌ ತಂತ್ರಾಂಶ 


C/C- Cash Credit 
ನಗದು ಉದರಿ 


CCPC- Central Cleanng Processing Cell 
ಕೇಂದ್ರೀಯ ತೀರುವಳಿ ಪ್ರಕ್ರಿಯಾಕೋಶ 


CCRS-Currency Chest Reporting System 
ಚಲಾರ್ಥಕೋರಿ ವರದಿ ವ್ಯವಸ್ಥೆ 


ಬ್ಯಾಂಕಿಂಗ್‌ ಪದಕೋಶ 
CCC-Currency Chest Coins 
ಚಲಾರ್ಥಕೋರಿ ನಾಣ್ಯಗಳು 


CCS-Cash Compensatory Scheme 
ನಗದು ಪರಿಹಾರ ಯೋಜನೆ 


CD-Certificate of Deposit 
ಠೇವಣಿ ಪ್ರಮಾಣಪತ್ರ 


CDF-Currency Declaration Form 
ಚಲಾರ್ಥ ಘೋಷಣಾಪತ್ರ 


CDR-Corporate Debt Restructuring 
ಸಾಂಸ್ಥಿಕಯಣ ಪುನರ್‌ನಿರ್ಮಾಣ 


CD Ratio- Credit —-Deposit Ratio 
ಉದರಿ-ಠೇವಣಿ ಅನುಪಾತ 


CDS-Compulsory Deposit Scheme 
ಕಡ್ಡಾಯ ಠೇವಣಿ ಯೋಜನೆ 


CENVAT-Central Value Added Tax 
ಕೇಂದ್ರೀಯ ಮೌಲ್ಯವರ್ಧಿತ ತೆರಿಗೆ 


 CEO-Chief Executive Officer 
ಮುಖ್ಯ ಕಾರ್ಯಪಾಲಕ ಅಧಿಕಾರಿ 


CESS-Centre for Economic and Social Studies 
ಆರ್ಥಿಕ ಮತ್ತು ಸಾಮಾಜಿಕ ಅಧ್ಯಯನ ಕೇಂದ್ರ 


CGS-Credit Guarantee Scheme 
ಉದರಿ ಖಾತರಿ ಯೋಜನೆ 


CGWB-Central Ground Water Board 
ಕೇಂದ್ರೀಯ ಅಂತರ್ಜಲಮಂಡಳಿ 


2೦6 ಬ್ಯಾಂಕಿಂಗ್‌ ಪದಕೋಶ 


CHIPS-Clearing House Inter-Bank Payment System 
ತೀರುವಳಿಮನೆ ಅಂತರಬ್ಯಾಂಕ್‌ ಪಾವತಿಪದ್ಧತಿ 


CIB-Capital Investment Bonds 
ಬಂಡವಾಳ ಹೂಡಿಕೆ ಬಾಂಡುಗಳು 


CIBIL-Credit Information Bureau (India)Limited 
ಉದರಿ ಮಾಹಿತಿ ಬ್ಯೂರೋ (ಭಾರತ) ನಿಯಮಿತ 


CIDDS-Cash Incentive and Duty Drawback Scheme 
ನಗದು ಪ್ರೋತ್ಸಾಹನ ಮತ್ತು ಸುಂಕ ಮರುಪಾವತಿ ಯೋಜನೆ 


CIF-Cost, Insurance & Freight 
ಅಸಲುಖರ್ಚು, ವಿಮೆ ಮತ್ತು ಸಾಗಣೆವೆಚ್ಚ 


CIFC- Cost, Insurance, Freight & Commission 
ಅಸಲುಖರ್ಚು, ವಿಮೆ, ಸಾಗಣೆವೆಚ್ಚ ಮತ್ತು ತರಗು 


CIP-Central Issue Price 
ಕೇಂದ್ರೀಯ ನೀಡಿಕೆಬೆಲೆ 


CIRC-Corporate and Industrial Restructuring Corporation 
ಸಾಂಸ್ಥಿಕ ಮತ್ತು ಕೈಗಾರಿಕಾ ಪುನರ್‌ನಿರ್ಮಾಣ ನಿಗಮ 


CLB-Company Law Board 
ಕಂಪೆನಿ ಕಾನೂನು ಮಂಡಳಿ 


CLDB-Central Land Development Bank 
ಕೇಂದ್ರೀಯ ಭೂ ಅಭಿವೃದ್ಧಿ ಬ್ಯಾಂಕು 


CLRC-Central Land Reforms Committee 
ಕೇಂದ್ರ ಭೂಸುಧಾರಣಾ ಸಮಿತಿ 


CMA-Credit Monitoring Arrangement 
ಉದರಿ ಮೇಲ್ವಿಚಾರಣಾ ವ್ಯವಸ್ಥೆ 


ಬ್ಯಾಂಕಿಂಗ್‌ ಪದಕೋಶ 


CO-Central Office, Chief Officer 
ಕೇಂದ್ರ ಕಛೇರಿ, ಮುಖ್ಯ ಅಧಿಕಾರಿ 


COD-Cash On Delivery 
ಬಟವಾಡೆಯಾದಾಗ ನಗದುಪಾವತಿ 


COR-Certificate of Registration 
ನೋಂದಣಿ ಪ್ರಮಾಣಪತ್ರ 


CP-Commercial Paper 
ವಾಣಿಜ್ಯಪತ್ರ 


CPC-Cheque Processing Cell 
ಚೆಕ್‌ ಪ್ರಕ್ರಿಯಾಕೋಶ 


CPPC- Centralised Pension Processing Cell 
ಕೇಂದ್ರೀಕೃತ ಪಿಂಚಣಿ ಪ್ರಕ್ರಿಯಾಕೋಶ 


CPIO-Chief Public Information Officer 
ಮುಖ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


CR-Contingency Reserve 
ಆಕಸ್ಮಿಕ ಮೀಸಲು 


CRC-Complaints Redressal Cell 
ದೂರು ನಿವಾರಣಾ ಕೋಶ 


CRlI-Concessional Rate of Interest 
ರಿಯಾಯಿತಿ ಬಡ್ಡಿದರ 


CRISIL-Credit Rating Information Services of India Ltd 
ಭಾರತೀಯ ಉದರಿ ದರಾಂಕಿತ ಮಾಹಿತಿಸೇವೆಗಳು, ನಿಯಮಿತ 


CRR-Cash Reserve Ratio 
ನಗದು ಮೀಸಲು ಅನುಪಾತ 


208 | ಬ್ಯಾಂಕಿಂಗ್‌ ಪದಕೋಶ 


CST-Central Sales Tax 
ಕೇಂದ್ರೀಯ ಮಾರಾಟ ತೆರಿಗೆ 


CTS-Cheque Truncation System 
ಚೆಕ್‌ ಬಿಂಬಗ್ರಹಣ ವ್ಯವಸ್ಥೆ 


CTT-Currency Transfer Transactions 
ಚಲಾರ್ಥ ವರ್ಗಾವಣೆ ವಹಿವಾಟು 


CVC-Central Vigilance Commission 
ಕೇಂದ್ರೀಯ ಜಾಗೃತಿ ಆಯೋಗ 


CWC-Central Warehousing Corporation 
ಕೇಂದ್ರೀಯ ಉಗ್ರಾಣ ನಿಗಮ 


D/A-Documents on Acceptance 
ಸ್ವೀಕೃತ ದಸ್ತಾವೇಜುಗಳು 


D/D-Demand Draft 
ತಗಾದೆ ಹುಂಡಿಗಳು 


DBOD-Department of Banking Operations and Development 
ಬ್ಯಾಂಕಿಂಗ್‌ ಕಾರ್ಯನಿರ್ವಹಣೆ ಮತ್ತು ಅಭಿವೃದ್ಧಿ ವಿಭಾಗ 


DBS-Department of Banking Supervision 
ಬ್ಯಾಂಕಿಂಗ್‌ ಮೇಲ್ವಿಚಾರಣಾ ವಿಭಾಗ 


DCA-Department of Company Affairs 
ಕಂಪೆನಿ ವಿಷಯಗಳ ವಿಭಾಗ 


DCB-Distnct Co-operative Bank 
ಜಿಲ್ಲಾ ಸಹಕಾರಿ ಬ್ಯಾಂಕು 


DCC-District Consultative Committee 
ಜಿಲ್ಲಾ ಪರಾಮರ್ಶನ ಸಮಿತಿ 


ಬ್ಯಾಂಕಿಂಗ್‌ ನಟಕೂ 2೦9 
DCP-District Credit Plan . 
ಜಿಲ್ಲಾ ಉದರಿ ಯೋಜನೆ 


DDS-Duty Drawback Scheme 
ಸುಂಕ ವಾಪಸಾತಿ ಯೋಜನೆ 


DEA-Department of Economic Affairs 
ಹಣಕಾಸು ವಿಷಯಗಳ ವಿಭಾಗ 


DER-Debt Equity Ratio 
ುಣ-ಸಾಮ್ಯ ಅನುಪಾತ 


DFHI-Discount & Finance House of India Ltd 
ಭಾರತೀಯ ವಟಾವಣೆ ಮತ್ತು ಹಣಕಾಸು ಗೃಹ, ನಿಯಮಿತ 


DFMD-Door Frame Metal Detector 
ದ್ವಾರಬಂಧ ಲೋಹಶೋಧಕ 


DIC-Distnct Industral Centre 
ಜಿಲ್ಲಾ ಕೈಗಾರಿಕಾ ಕೇಂದ್ರ 


DICGC-District Insurance & Credit Guarantee Corporation 
ಜಿಲ್ಲಾ ವಿಮಾ ಮತ್ತು ಉದರಿಖಾತರಿ ನಿಗಮ ಮ 


DL-Demand Loan 
ತಗಾದೆ ಸಾಲ 


DLCC-District Level Consultative Committee 
ಜಿಲ್ಲಾಮಟ್ಟದ ಪರಾಮರ್ಶನ ಸಮಿತಿ 


DMA-Direct Marketing Agent 
ನೇರ ಮಾರಾಟಗಾರಿಕಾ ಪ್ರತಿನಿಧಿ 


DPAP-Drought Prone Area Programme $ 
ಬರಗಾಲಪೀಡಿತಪ್ರದೇಶ ಕಾರ್ಯಕ್ರಮ 


210 ಬ್ಯಾಂಕಿಂಗ್‌ ಪದಕೋಶ 


DPG-Deferred Payment Guarantee 
ಮುಂದೂಡಿದ ಪಾವತಿ ಖಾತರಿ 


DPN-Demand Promissory Note 
ತಗಾದೆ ವಚನಪತ್ರ 


DPs-Depository Participants 
ನಿಕ್ಷೇಪಾಗಾರ ಸಹಭಾಗಿ 


DR-Discharge Required 
ಹಸ್ತಾಕ್ಷರ ಅಪೇಕ್ಷಿತ 


DRAT-Debt Recovery Appellate Tribunal 
ಸಾಲವಸೂಲಿ ಮೇಲ್ಮನವಿ ನ್ಯಾಯಾಧಿಕರಣ 


DRDA-District Rural Development Agency 
ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಏಜೆನ್ಸಿ 


DRIS-Differential Rate of Interest Scheme 
ಭಿನ್ನಕ ಬಡ್ಡಿದರ ಯೋಜನೆ 


DRS-Disaster Recovery System 
ವಿಪತ್‌ ಪರಿಹಾರ ವ್ಯವಸ್ಥೆ 


DRT-Debt Recovery Tribunal 
-ಸಾಲವಸೂಲಿ ನ್ಯಾಯಾಧಿಕರಣ 


DSA-Direct Selling Agent 
ನೇರ ಮಾರಾಟ ಪ್ರತಿನಿಧಿ 


DSR-Debt Service Ratio 
ಯಣಸೇವಾ ಅನುಪಾತ 


DTL-Demand and Time Liabilities 
ತಗಾದೆ ಮತ್ತು ಸಾವಧಿ ಹೊಣೆಗಳು 


ಬ್ಯಾಂಕಿಂಗ್‌ ಪದಕೋಶ 211 


EBIT-Eaming Before Interest & Tax 
ಬಡ್ಡಿ ಮತ್ತು ತೆರಿಗೆ ಮೊದಲಿನ ಗಳಿಕೆ 


EBP-Export Bills Purchased 
ಖರೀದಿಸಿದ ರಫ್ತುಹುಂಡಿಗಳು 


ECA-Essental Commodities Tax 
ಆವಶ್ಯಕ ಸಾಮಗಿತೆರಿಗೆ 


ECB-Extemal Commercial Borrowings 
ಬಾಹ್ಯ ವಾಣಿಜ್ಯಕ ಸಾಲ 


ECGC-Export Credit Guarantee Corporation of India 
ಭಾರತೀಯ ರಫ್ತು ಉದರಿ ಖಾತರಿ ನಿಗಮ 


ECM-European Common Market 
ಐರೋಪ್ಯ ಸಾಮಾನ್ಯಪೇಟೆ 


ECP-Euro Commercial Paper 
ಯುರೋ ವಾಣಿಜ್ಯಪತ್ರ 


ECR-Export Credit Refinance 
ರಫ್ತು ಉದರಿ ಪುನರ್ಧನ 


ECS-Electronic Clearing Service 
ವಿದ್ಯುನ್ಮಾನ ತೀರುವಳಿಸೇವೆ 


ECU-European Currency Unit 
ಐರೋಪ್ಯ ಚಲಾರ್ಥ ಘಟಕ 


EDI-Electronic Data Interchange 
ವಿದ್ಯುನ್ಮಾನ ದತ್ತವಿನಿಮಯ 


EDP-Electronic Data Processing 
ವಿದ್ಯುನ್ಮಾನ ದತ್ತಪ್ಪಕ್ರಿಯೆ 


212 ಬ್ಯಾಂಕಿಂಗ್‌ ಪದಕೋಶ 
EEC-European Economic Community 
ಐರೋಪ್ಯ ಆರ್ಥಿಕ ಸಮುದಾಯ 


EEMU-European Economic and Monetary Union 
ಐರೋಪ್ಯ ಆರ್ಥಿಕ ಮತ್ತು ಹಣಕಾಸು ಸಂಘ 


EFF-Extended Fund Facility 
ವಿಸರಿತ ನಿಧಿಸೌಲಭ್ಯ 


EFR-Exchange Fluctuation Reserve 
ವಿನಿಮಯ ಅಸ್ಥಿರತಾ ಮೀಸಲು 


EFT-Electronic Funds Transfer 
ವಿದ್ಯುನ್ಮಾನ ನಿಧಿವರ್ಗಾವಣೆ 


EKMS-Enterprise Knowledge Management System 
ಉದ್ಯಮಜ್ಞಾನ ವ್ಯವಸ್ಥಾಪನ ಪದ್ಧ ತ್ರಿ 

EOU-Export Onented Undertaking 

ರಫ್ತು ಆಧಾರಿತ ಉದ್ಯಮ 


EPS-Earning Per Share 
ಪ್ರತಿ ಷೇರಿನ ಗಳಿಕೆ 


EPZ-Export Promotion Zone 
ರಫ್ತು ಸಂವರ್ಧನ ವಲಯ 


ESIC-Employees State Insurance Corporation 
ಕಾರ್ಮಿಕ ರಾಜ್ಯ ವಿಮಾನಿಗಮ 


EU-European Union 
ಐರೋಪ್ಯ ಸಂಘ 


EXIM Bank-Export Import Bank 
ರಫ್ತು-ಆಮದು ಬ್ಯಾಂಕು 


ಬ್ಯಾಂಕಿಂಗ್‌ ಪದಕೋಶ. 
FBC-Foreign Bills for Collection 
ವಸೂಲಿಗಾಗಿರುವ ವಿದೇಶಿಹುಂಡಿಗಳು 


FBD- Foreign Bills Discounted 
ವಟಾಯಿಸಿದ ವಿದೇಶಿಹುಂಡಿಗಳು 


FBN-F oreign Bills Negotiated 
ಪರಕ್ರಾಮಿತ ವಿದೇಶಿಹುಂಡಿಗಳು 


FBP- Foreign Bills Purchased 
ಖರೀದಿಸಿದ ವಿದೇಶಿಹುಂಡಿಗಳು 


FBT-Fringe Benefit Tax 
ವೇತನೇತರ ಹಿತಲಾಭ ತೆರಿಗೆ 


FCA-Foreign Currency Assets 
ವಿದೇಶಿ ಚಲಾರ್ಥ ಆಸಿ 


FCI-Food Corporation of India 
ಭಾರತೀಯ ಆಹಾರ ನಿಗಮ 


FCL-Foreign Currency Loan 
ವಿದೇಶಿಚಲಾರ್ಥ ಸಾಲ 


FCNRA/c - Foreign Currency Non-Resident A/c 
ವಿದೇಶಿಚಲಾರ್ಥ ಅನಿವಾಸಿ ಖಾತೆ 


FDI-Foreign Direct Investment 
ವಿದೇಶಿ ನೇರಹೂಡಿಕೆ 


FDR-Fixed Deposit Receipt 
ಸ್ಥಿರಠೇವಣಿ ರಶೀದಿ 


FED-Foreign Exchange Department 
ವಿದೇಶಿವಿನಿಮಯ ವಿಭಾಗ 


214 ಬ್ಯಾಂಕಿಂಗ್‌ ಪದಕೋಶ 


FEDAI-Foreign Exchange Dealer’s Association of India 
ಭಾರತೀಯ ವಿದೇಶಿವಿನಿಮಯ ವ್ಯಾಪಾರಿಗಳ ಸಂಘ 


FEMA-Foreign Exchange Management Act 
ವಿದೇಶಿವಿನಿಮಯ ವ್ಯವಸ್ಥಾ ಪನ ಅಧಿನಿಯಮ 


FERA-Foreign Exchange Regulation Act 
ವಿದೇಶಿವಿನಿಮಯ ನಿಯಂತ್ರಣ ಅಧಿನಿಯಮ 


FI-— Financial Inclusion 
ಆರ್ಥಿಕ ಸೇರ್ಪಡೆ 


FICCI-Federation of Indian Chambers of Commerce and Industry 
ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಮಂಡಲ ಮಹಾಸಂಘ 


FIFO-First In First Out 
ಮೊದಲು ಒಳಗೆ ಮೊದಲು ಹೊರಗೆ 


FIl-Foreign Institutional Investors 
ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು 


FMP-Fixed Matunty Plan 
ಸ್ಥಿರ ಪರಿಪಕ್ಚತಾ ಯೋಜನೆ 


FIRC-Foreign Inward Remittance Certificate 
ವಿದೇಶಿ ಒಳರವಾನೆ ಪ್ರಮಾಣಪತ್ರ 


FOB-Free On Board 
ಹಡಗಿನ ಮೇಲೆ ನಿಃಶುಲ್ಯ 


FOR-Free On Rail 
ರೈಲಿನ ಮೇಲೆ ನಿಃಶುಲ್ಯ 


FRB-Floating Rate Bond 
ಚಲನದರ ಬಾಂಡು 


ಬ್ಯಾಂಕಿಂಗ್‌ ಪದಕೋಶ 


FTS-Foreign Travel Scheme 
ವಿದೇಶಿಯಾತ್ರಾ ಯೋಜನೆ : 


FTT-Foreign Travel Tax 
ವಿದೇಶಿಯಾತ್ರಾ ತೆರಿಗೆ 


FTZ-Free Trade Zone 
ಮುಕ್ತ ವ್ಯಾಪಾರವಲಯ 


FWP-Food for Work Programme 
ಕೂಲಿ ಕಾಳು ಯೋಜನೆ 


GAAP-Generally Accepted Accounting Principles 
ಸಾಮಾನ್ಯ ಸ್ವೀಕೃತ ಲೆಕ್ಕಸಿದ್ಧಾಂತ 
GAAS-Generally Accepted Accounting Standards 
ಸಾಮಾನ್ಯ ಸ್ವೀಕೃತ ಲೆಕ್ಕಮಾನಕ 


GAIL-Gas Authority of India 
ಭಾರತೀಯ ಅನಿಲ ಪ್ರಾಧಿಕಾರ 


GATT-General Agreement on Tariffs and Trade 
ಪ್ರಶುಲ್ಕ ಮತ್ತು ವ್ಯಾಪಾರ ಸಂಬಂಧಿ ಸಾಮಾನ್ಯ ಒಪ್ಪಂದ 


GDP-Gross Domestic Product 
ಸ್ಥೂಲದೇಶಿ ಉತ್ಪನ್ನ 


GDS-Gross Domestic Saving 
ಸ್ಥೂಲದೇಶಿ ಉಳಿತಾಯ 


GFD-Gross Fiscal Deficit 
ಸ್ಥೂಲ ರಾಜಕೋಶೀಯ ಕೊರತೆ 


GIC-General Insurance Corporation 
ಸಾಮಾನ್ಯ ವಿಮಾವಿಗಮ 


21೮ 


216 ಬ್ಯಾಂಕಿಂಗ್‌ ಪದಕೋಶ 
GNP-Gross National Product 
ಸ್ಥೂ ಲ ರಾಷ್ಟ್ರೀಯ ಉತ್ಪನ್ನ 


Gol-Government of India 
ಭಾರತ ಸರಕಾರ 


GPN-Government Promissory Note 
ಸರಕಾರಿ ವಚನಪತ್ರ 


HDFC-Housing Development Finance Corporation 
ಗೃಹ ಅಭಿವೃದ್ಧಿ ಹಣಕಾಸು ನಿಗಮ 


HFT-Held For Trading 
ವ್ಯಾಪಾರಕ್ಕಾಗಿ ಹೊಂದಿದ 


HO-Head Office 
ಪ್ರಧಾನ ಕಛೇರಿ 


HPC-High Power Committee 
ಉನ್ನತಾಧಿಕಾರ ಸಮಿತಿ 


HRA-House Rent Allowance 
ಮನೆಬಾಡಿಗೆ ಭತ್ಯೆ 


HRD-Human Resources Development 
ಮಾನವ "ಸಂಪನ್ಮೂಲ ಅಭಿವೃದ್ಧಿ 


HTM-Held For Matunity 
ಪರಿಪಕ್ಟತೆಗಾಗಿ' ಹೊಂದಿದ 


HUDCO-Housing & Urban Development Corporation 
ಗೃಹ ಮತ್ತು ನಗರ ಅಭಿವೃದ್ಧಿ ನಿಗಮ 


HUF-Hindu Undivided Family 
ಹಿಂದೂ ಅವಿಭಕ್ತ ಕುಟುಂಬ 


ಬ್ಯಾಂಕಿಂಗ್‌ ಪದಕೋಶ 217 


IBA-Indian Bank’s Association 
ಭಾರತೀಯ ಬ್ಯಾಂಕುಗಳ ಸಂಘ 


IBPS-Insttute of Banking Personnel Selection 
ಬ್ಯಾಂಕಿಂಗ್‌ ಸಿಬ್ಬಂದಿ ಆಯ್ಕೆ ಸಂಸ್ಥಾನ 


IBRD-International Bank for Reconstruction and Development 
ಅಂತಾರಾಷ್ಟ್ರೀಯ ಪುನರ್‌ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕು 


ICAl-Institute of Chartered Accountants of India 
ಭಾರತೀಯ ಸನ್ನದು ಲೆಕ್ಕಿಗರ ಸಂಸ್ಥೆ 


ICAR-Indian Council of Agricultural Research 
ಭಾರತೀಯ ಕೃಷಿ ಸಂಶೋಧನ ಪರಿಷತ್ತು 


ICOR-Incremental Capital Output Ratio : 
ವೃದ್ಧಿಶೀಲ ಬ೦ಡವಾಳ ಉತ್ಪಾದನಾ ಅನುಪಾತ 


ICRA-Investment Information and Credit Rating Agency of India 
ಭಾರತೀಯ ಹೂಡಿಕೆ ಮಾಹಿತಿ ಮತ್ತು ಉದರಿ ಶ್ರೇಣೀಕರಣ ಏಜೆನ್ಸಿ 


IDBlI-Industrial Development Bank of India 
ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು 


IFCT-Industnal Finance Corporation Of India 
ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ 


IFFCO-Indian Farmers Fertilisers Corporation 
ಭಾರತೀಯ ರೈತರ ರಸಗೊಬ್ಬರ ನಿಗಮ 


IFR-Investment Fluctuation Reserve 
ಹೂಡಿಕೆ ಅಸ್ಥಿರತಾ ಮೀಸಲು 


IFS-Intemational Financial Statistics 
ಅಂತಾರಾಷ್ಟ್ರೀಯ ಹಣಕಾಸು ಅಂಕಿಅಂಶಗಳು 


218 ಬ್ಯಾಂಕಿಂಗ್‌ ಪದಕೋಶ 


IFSC-International Financial Standard and Codes 
ಅಂತಾರಾಷ್ಟ್ರೀಯ ಹಣಕಾಸು ಮಾನಕ ಮತ್ತು ಸಂಹಿತೆಗಳು 


IGS-International Gold Standard 
ಅಂತಾರಾಷ್ಟ್ರೀಯ ಸ್ವರ್ಣಮಾನ 


IIB-Indian Institute of Bankers 
ಭಾರತೀಯ ಬ್ಯಾಂಕರುಗಳ ಸಂಸ್ಥೆ 


IIM-Indian Institute of Management 
ಭಾರತೀಯ ವ್ಯವಸ್ಥಾಪನ ಸಂಸ್ಥೆ 


11500-116181 Iron and Steel Company 
ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪೆನಿ 


IIT-Indian Institute of Technology : 
ಭಾರತೀಯ ತಂತ್ರಜ್ಞಾನ ಸಂಸ್ಥೆ 


IMF-International Monetary Fund 
ಅಂತಾರಾಷ್ಟ್ರೀಯ ಹಣಕಾಸುನಿಧಿ 


INR-Indian Rupees 
ಭಾರತೀಯ ರೂಪಾಯಿ 


IOC-Indian O11 Corporation 
ಭಾರತೀಯ ತೆ ೈಲನಿಗಮ 


IPO-Intial Public Offering 
ಆರಂಭಿಕ ಸಾರ್ವಜನಿಕ ಪ್ರಸ್ತಾವ 


IRBI-Industrial Reconstruction Bank of India 
ಭಾರತೀಯ ಕೈಗಾರಿಕಾ ಪುನರ್‌ನಿರ್ಮಾಣ ಬ್ಯಾಂಕು 


IRDA-Insurance Regulatory Development Authority 
ವಮಾನಿಯಂತ್ರಕ ಅಭಿವೃದ್ಧಿ ಪ್ರಾಧಿಕಾರ 


ಬ್ಯಾಂಕಿಂಗ್‌ ಪದಕೋಶ 


IRDP-Integrated Rural Development Programme 
ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 


IS-Information System 
ಮಾಹಿತಿ ವ್ಯವಸ್ಥೆ 


ISB-Industnes, Services and Business 


ಕೈಗಾರಿಕೆ, ಸೇವೆ ಮತ್ತು ಉದ್ಯಮ 


ISI-Indian Standards Institution 
ಭಾರತೀಯ ಮಾನಕ ಸಂಸ್ಥೆ 


IT-Information Technology 
ಮಾಹಿತಿ ತಂತ್ರಜ್ಞಾನ 


ITDC-Indian Tourism Development Corporation 
ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 


IVP-Indira Vikas Patra 
ಇಂದಿರಾ ವಿಕಾಸಪತ್ರ 


JPC-Joint Parliamentary Committee 
ಜಂಟಿ ಸಂಸದೀಯ ಸಮಿತಿ 


IVs-Joint Ventures 
ಜಂಟಿ ಉಪಕ್ರಮಗಳು 


KCC-Kisan Credit Card 
ಕಿಸಾನ್‌ ಉದರಿ ಕಾರ್ಡು 


KYC-Know Your Customer 
ನಿಮ್ಮ ಗ್ರಾಹಕರನ್ನು ತಿಳಿಯಿರಿ 


LC-Letter of Credit 
ಉದರಿಪತ್ರ 


219 


22೦ 


LAN-Local Area Network 
ಸ್ಥಳೀಯ ಕ್ಷೇತ್ರ ಗಣಕಜಾಲ 


LBS-Lead Bank Scheme 
ಮಾರ್ಗದರ್ಶಿ ಬ್ಯಾಂಕ್‌ ಯೋಜನೆ 


LDB-Land Development Bank 
ಭೂ ಅಭಿವೃದ್ಧಿ ಬ್ಯಾಂಕು 
LHO-Local Head Office 
ಸ್ಥಳೀಯ ಪ್ರಧಾನ ಕಛೇರಿ 


LIBOR-London Inter-Bank Offered Rate 
ಲಂಡನ್‌ ಅಂತರಬ್ಯಾಂಕ್‌ ಪ್ರಸ್ತಾವಿತ ದರ 


LIC-Life Insurance Corporation of India 
ಭಾರತೀಯ ಜೀವವಿಮಾ ನಿಗಮ 


LIFO-Last In First Out 
ಕೊನೆಗೆ ಒಳಗೆ ಮೊದಲು ಹೊರಗೆ 


LIG-Lower Income Group 
ಕನಿಷ್ಟ ಆದಾಯ ಗುಂಪು 


LUCC-Laghu Udyam Credit Card 
ಲಘು ಉದ್ಯಮಿ ಉದರಿಕಾರ್ಡು 


LVPS-Large Value Payment Systems 
ಅಧಿಕಮೌಲ್ಯ ಪಾವತಿವ್ಯವಸ್ಥೆ 


ಬ್ಯಾಂಕಿಂಗ್‌ ಪದಕೋಶ 


MFDA-Marginal Farmers and Agricultural Labourers Agency 


ಅತಿಸಣ್ಣ ರೈತ ಮತ್ತು ಕೃಷಿಕಾರ್ಮಿಕರ ಏಜೆನ್ಸಿ 


MFDA-Marginal Farmers Development Agency 


ಅತಿಸಣ್ಣ ರೈತರ ಅಭಿವೃದ್ಧಿ ಏಜೆನ್ಸಿ 


ಬ್ಯಾಂಕಿಂಗ್‌ ಪದಕೋಶ 221 


MI-Minimum Investment 
ಕನಿಷ್ಠ ಹೂಡಿಕೆ 


MICR-Magnetic Ink Character Recognition 
ಕಾಂತೀಯ ಮಸಿಲಿಪಿ ಗ್ರಹಣ 


MIS-Management Information System 
ವ್ಯವಸ್ಥಾಪನ ಮಾಹಿತಿವ್ಯವಸ್ಥೆ 


MMFs-Money Market Mutual Funds 
ಹಣಮಾರುಕಟ್ಟೆ ಪರಸ್ಪರ ನಿಧಿ 


MoU-Memorandum of Understanding 
ತಿಳಿವಳಿಕೆಪತ್ರ 


MPBF-Maximum Permissible Bank Finance 
ಗರಿಷ್ಟ ನೀಡಿಕೆಯ ಬ್ಯಾಂಕ್‌ ಹಣಕಾಸು 


MPST- Mult Product Sales Team 
ಬಹು ಉತ್ಪನ್ನ ಮಾರಾಟದಳ 


MTR-Motor Transport Receipt 
ಮೋಟಾರುವಾಹನ ರಶೀದಿ 


N.A-Not Applicable, Not Available 
ಅನ್ವಯವಲ್ಲ, ಲಭ್ಯವಿಲ್ಲ 


NABARD-National Bank for Agriculture and Rural Development 
ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು 


NAV-Net Asset Value 
ನಿವ್ವಳ ಆಸ್ಪಿಮೌಲ್ಯ 


NBC-Net Bank Credit 
ನಿವ್ವಳ ಬ್ಯಾಂಕ್‌ ಉದರಿ 


222 ಬ್ಯಾಂಕಿಂಗ್‌ ಪದಕೋಶ 


NBFCs-Non-Banking Financial Companies 
ಬ್ಯಾಂಕೇತರ ಹಣಕಾಸು ಕಂಪೆನಿಗಳು 


NDC-National Development Council 
ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ತು 


NDTL-Net Demand and Time Liabilities 
ನಿವ್ವಳ ತಗಾದೆ ಮತ್ತು ಸಾವಧಿಹೊಣೆಗಳು 


NGO-Non-Governmental Organisation 
ಸರಕಾರೇತರ ಸಂಸ್ಥೆಗಳು 


NHB-National Housing Bank 
ರಾಷ್ಟ್ರೀಯ ಗೃಹನಿರ್ಮಾಣ ಬ್ಯಾಂಕು 


NIBM-National Institute of Bank Management 
ರಾಷ್ಟ್ರೀಯ ಬ್ಯಾಂಕ್‌ ವ್ಯವಸ್ಥಾಪನ ಸಂಸ್ಥೆ 


NLR-Net Liquidity Ratio 
ನಿವ್ವಳ ದ್ರವತ್ವ ಅನುಪಾತ 


NOC-No Objection Certificate 
ನಿರಾಕ್ಷೇಪಣಾ ಪ್ರಮಾಣಪತ್ರ 


NPA-Non Performing Asset 
ಅನುತ್ಚಾದಕ ಆಸ್ತಿ, ನಿಷ್ಟಿಯ ಆಸ್ತಿ 


NPV-Net Present Value 
ನಿವ್ವಳ ಪ್ರಸ್ತುತ ಮೌಲ್ಯ 


NRI-Non-Resident Indian 
ಅನಿವಾಸಿ ಭಾರತೀಯ 


NRNR-Non-Resident Non-Repatriable Account 
ಅನಿವಾಸಿ ಅಪ್ರತ್ಯಾವರ್ತನೀಯ ಖಾತೆ 


ಬ್ಯಾಂಕಿಂಗ್‌ ಪದಕೋಶ 223 


NSE-National Stock Exchange 
ರಾಷ್ಟ್ರೀಯ ಷೇರುಪೇಟೆ 


೫೮೮-೮೦1 and Natural Gas Commission 


ತೈಲ ಮತ್ತು ಪ್ರಾಕೃತಿಕ ಅನಿಲ ಆಯೋಗ 


OR-Owner’s Risk 
ಮಾಲಿಕನ ನಷ್ಟಸಂಭಾವ್ಯತೆ 


OSS-Off-Site Surveillance 
ಬಾಹ್ಯ ಕಣ್ಗಾವಲು, ಹೊರ ನಿಗಾವಣೆ 


OTC-Over the Counter 
ಮುಂಗಟ್ಟೆಯಲ್ಲಿ 


OTS-One Time Settlement 
ಏಕಕಾಲ ಇತ್ಯರ್ಥ 


p.a- per annum 
ಪ್ರತಿವರ್ಷ, ವಾರ್ಷಿಕ 


P/A-Power of Attorney 
ಮೊಖ್ತ್ಯಾರುನಾಮೆ 


PACS- Primary Agricultural Co-operative Societies 
ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳು 


PAIS-Personal Accident Insurance Scheme 
ವೈಯಕ್ತಿಕ ಅಪಘಾತ ವಿಮಾಯೋಜನೆ 
PAN-Permanent Account Number 
ಖಾಯಂ ಖಾತಾಸಂಖ್ಯೆ 


PAT-Profit After Tax 
ತೆರಿಗೆಯ ಅನಂತರದ ಲಾಭ 


224 ಬ್ಯಾಂಕಿಂಗ್‌ ಪದಕೋಶ 
PB-Pass Book 
ಪಾಸ್‌ ಪುಸ್ತಕ 


PBT-Profit Before Tax 
ತೆರಿಗೆಯ ಮುಂಚಿತ ಲಾಭ 


PC-Participation Certificate 
ಭಾಗೀದಾರೀ ಪ್ರಮಾಣಪತ್ರ 


PIN-Personal Identification Number 
ವೈಯಕ್ತಿಕ ಗುರುತು ಸಂಖ್ಯೆ 


P&L-Profit & Loss 

ಲಾಭ ಮತ್ತು ನಷ್ಟ 
PLR-Prime Lending Rate 
ಮೂಲ ಮುಂಗಡದರ 


PO-Pay Order 
ಪಾವತಿ ಆದೇಶ 


PPP-Purchasing Power Parity 
ಕ್ರಯಶಕ್ತಿ ಸಮತೆ, ಖರೀದಿ ಸಾಮರ್ಥ್ಯಸಮತೆ 


PSB-Public Sector Banks 
ಸಾರ್ವಜನಿಕ ರಂಗದ ಬ್ಯಾಂಕುಗಳು 


QRs-Quantitative Restrictions 
ಪರಿಮಾಣಾತ್ಮಕ ಪ್ರತಿಬಂಧ 


RACPC- Retail Asset Central Processing Cell 
ಕಿರುಸಾಲಗಳ ಕೇಂದ್ರೀಯ ಪ್ರಕ್ರಿಯಾಕೋಶ 


RASEC- Retail Asset & Small Enterprises Cell 
ಕಿರುಸಾಲಗಳು ಮತ್ತು ಸಣ್ಣಕೈಗಾರಿಕೆಗಳ ಕೋಶ 


ಬ್ಯಾಂಕಿಂಗ್‌ ಪದಕೋಶ 225 


RASMEC- Retail Assets, Small & Medium Enterprises Cell 
ಕಿರುಸಾಲಗಳು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕೋಶ 


R&D-Research and Development 
ಸಂಶೋಧನೆ ಮತ್ತು ಅಭಿವೃದ್ಧಿ 


RBS-Risk Based Supervision 
ನಷ್ಟಸಂಭಾವ್ಯತಾಧಾರಿತ ಮೇಲ್ವಿಚಾರಣೆ 


RFC-Resident Foreign Currency 
ನಿವಾಸಿ ವಿದೇಶಿಚಲಾರ್ಥ 


RIDF-Rural Infrastructure Development Fund 
ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿನಿಧಿ 


RRB-Regional Rural Bank 
ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು 


RTC-Rupee Traveller Cheque 
ರೂಪಾಯಿ ಪ್ರವಾಸೀಚೆಕ್ಕು 


RTGS-Real Time Gross Settlement 
ತತ್‌ಕ್ಷಣ ಸ್ಥೂಲ ಇತ್ಯರ್ಥ 

SAA-Service Area Approach 
ಸೇವಾಕ್ಷೇತ್ರ ಅಭಿಗಮನ 


SARC- Stressed Assets Resolution Centre 
ಒತ್ತಡ ಆಸ್ತಿಗಳ ನಿರ್ಣಯಕೇಂದ್ರ 


SAARC-South Asian Association for Regional Co-operation 
ದಕ್ಷಿಣ ಏಷಿಯಾ ಪ್ರಾದೇಶಿಕ ಸಹಕಾರ ಸಂಘ 


SAIL-Steel Authority of India Ltd 
ಭಾರತೀಯ ಉಕ್ಕುಪ್ರಾಧಿಕಾರ ನಿಯಮಿತ 


SC-Succession Certificate 
ಉತ್ತರಾಧಿಕಾರ ಪ್ರಮಾಣಪತ್ರ 


226 ಬ್ಯಾಂಕಿಂಗ್‌ ಪದಕೋಶ 


SCC-Selective Credit Control 
ವರಣಾತ್ಮಕ ಉದರಿ ನಿಯಂತ್ರಣ 


SEBI-Securities and Exchange Board of India 
ಭಾರತೀಯ ಪ್ರತಿಭೂತಿ ಮತ್ತು ವಿನಿಮಯ ಮಂಡಳಿ 


SENSEX-Sensitive Index 
ಸಂವೇದಿ ಸೂಚ್ಯಂಕ 


SEPUP-Self-employment Programme for Urban Poor 
ನಗರಪ್ರದೇಶದ ಬಡವರಿಗೆ ಸ್ಫೋದ್ಯೋಗ ಕಾರ್ಯಕ್ರಮ 


SEZs-Special Economic Zones 
ವಿಶೇಷ ವಿತ್ತವಲಯ 


SFDA-Small Farmers Development Agency 
ಸಣ್ಣರೈತರ ಅಭಿವೃದ್ಧಿ ಏಜೆನ್ಸಿ 


SGSY-Swarnajayanti Gram Swarojgar Yojana 
ಸ್ವರ್ಣಜಯಂತಿ ಗ್ರಾಮಸ್ವರೋಜ್‌ಗಾರ್‌ ಯೋಜನೆ 


SHG-Self Help Group 
ಸ ಸಹಾಯ ಗುಂಪು 

SIDBI-Small Industries Development Bank ofIndia 
ಭಾರತೀಯ ಸಣ್ಣಕೈಗಾರಿಕಾ ಅಭಿವ ದ್ಧಿ ಬ್ಯಾಂಕು 


SJSRY-Swarnajayanti Shahan Rozgar Yojana 
ಸ್ವರ್ಣಜಯಂತಿ ಷಹರಿ ರೋಜ್‌ಗಾರ್‌ ಯೋಜನೆ 


SLBC-State Level Bankers Committee 
ರಾಜ್ಯಮಟ್ಟದ ಬ್ಯಾಂಕರುಗಳ ಸಮಿತಿ 


SLR-Statutory Liquidity Ratio 
ಪರಿನಿಯತ ದ್ರವತ್ವ ಅನುಪಾತ 


SME-Small and Medium Enterprises 
ಲಘು ಮತ್ತು ಮಧ್ಯಮ ಉದ್ಯಮ 


ಬ್ಯಾಂಕಿಂಗ್‌ ಪದಕೋಶ 227 


SMECCC- Small and Medium Enterprises Central Credit Cell 
ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕೇಂದ್ರೀಕೃತ ಉದರಿಕೋಶ 


SRWTO-Small Road and Water Transport Operator 
ಸಣ್ಣ ರಸ್ತೆ ಮತ್ತು ಜಲಸಾರಿಗೆ ನಿರ್ವಾಹಕ 


SSE-Small Scale Enterprise 
ಸಣ್ಣಮಟ್ಟದ ಉದ್ಯಮ 


551-51171೩11 Scale Industry 
ಸಣ್ಣಮಟ್ಟದ ಕೈಗಾರಿಕೆ 


STC-State Trading Corporation 
ರಾಜ್ಯವ್ಯಾಪಾರ ನಿಗಮ 


SWIFT-Society for World Wide Financial Telecommunications 
ವಶ್ವವ್ಯಾಪಿ ಹಣಕಾಸು ಸಂಪರ್ಕ ಸಂಘ 

TDS-Tax Deduction at Source 

ಮೂಲದಲ್ಲಿ ತೆರಿಗೆಕಡಿತ 


UTI-Unit Trust of India 
ಭಾರತೀಯ ಯೂನಿಟ್‌ ಟ್ರಸ್ಟ್‌ 


VRS-Voluntary Retirement Scheme 
ಸ್ವಯಂ ನಿವೃತ್ತಿ ಯೋಜನೆ 


WPT- Wholesale Price Index 
ಸಗಟು ಬೆಲೆ ಸೂಚ್ಯಂಕ 


YTM-Yield to Maturity 
ಪರಿಪಕ್ಕತಾ ಪ್ರತಿಫಲ 


ZPG-Zero Population Growth 
ಶೂನ್ಯ ಜನಸಂಖ್ಯಾವೃದ್ಧಿದರ 


೦೦೦ 


2೦8 ಬ್ಯಾಂಕಿಂಗ್‌ ಪದಕೋಶ 


Annexure-3 
Central Acts 


ಅನುಬಂಧ-೩ 
ಕೇಂದ್ರೀಯ ಅಧಿನಿಯಮಗಳು 


Additional Emoluments ( Compulsory Deposit) ೩೦೬1974 
ಹೆಚ್ಚುವರಿ ಉಪಲಬ್ಬಿ (ಕಡ್ಡಾಯ ಠೇವಣಿ) ಅಧಿನಿಯಮ,೧೯೭೪ 


Agricultural Produce{(Grading and Marking)Act 1937 | 
ಕೃಷಿ ಉತ್ಪನ್ನ (ಶ್ರೇಣೀಕರಣ ಮತ್ತು ಚಿಹ್ನಾಂಕನ) ಅಧಿನಿಯಮ,೧೯೩೭ 


Agncultural Produce Cess Act,1940 
ಕೃಷಿ ಉತ್ಸನ್ನ ಉಪಕರ ಅಧಿನಿಯಮ, ೧೯೪೦ 


Agricultural Refinance and Development Corporation Act,1963 
ಕೃಷಿ ಪುನರ್ಧನ ಮತ್ತು ಅಭಿವೃದ್ಧಿ ನಿಗಮ ಅಧಿನಿಯಮ,೧೯೬೩ 


All 111618 Services Act,1951 
ಅಖಿಲ ಭಾರತೀಯ ಸೇವಾ ಅಧಿನಿಯಮ,೧೯ ೫೧ 


ಕ ಬ್ಯಾಂಕಿಂಗ್‌ ಪದಕೋಶ 229 


All India Services Regulations(Indemnity) Act,1975 
ಅಖಿಲ ಭಾರತೀಯ ಸೇವಾ ನಿಯಂತ್ರಣ (ಸಂರಕ್ಷಣ) ಅಧಿನಿಯಮ,೧೯೭೫ 


Anti Corruption Laws(Amendment) Act, 1967 
ಭ್ರಷ್ಟಾಚಾರ ತಡೆ ಕಾನೂನು (ತಿದ್ದುಪಡಿ) ಅಧಿನಿಯಮ,೧೯೬೭ 


Apprentices Act, 1961 
ಶಿಕ್ಷ ಅಧಿನಿಯಮ,೧೯೬೧ 


Arbitration (Protocol and Convention)Act,1937 
ಮಾಧ್ಯಸ್ಥ (ಶಿಷ್ಟಾಚಾರ ಮತ್ತು ಸಂಪ್ರದಾಯ) ಅಧಿನಿಯಮ,೧೯೩೭ 


Arbitration Act,1940 
ಮಾಧ್ಯಸ್ಥ ಅಧಿನಿಯಮ,೧೯೪೦ 


Arbitration and Conciliation Act,1996 
ಮಾಧ್ಯಸ್ಥ ಮತ್ತು ಸಂಧಾನ ಅಧಿನಿಯಮ ೧೯೯೬ 


Arms Act,1959 
ಆಯುಧ ಅಧಿನಿಯಮ,೧೯೫ ೯ 


Asian Development Bank Act,1966 
ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ಅಧಿನಿಯಮ,೧೯೬೬ 


Bankers’ Books Evidence Act,1891 
ಬ್ಯಾಂಕರುಗಳ ಪುಸ್ತಕ ಸಾಕ್ಷಿ ಅಧಿನಿಯಮ,೧೮೯೧ 


Banking and Public Financial Institutions Laws 
(Amendment)Act,1976 

ಬ್ಯಾಂಕಿಂಗ್‌ ಮತ್ತು ಹಣಕಾಸು ಸಂಸ್ಥೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 
೧೯೭೬ 


Banking Companies(Acquisitions and Transfer of 
Undertakings)Act,1969, 1970, 1980 

ಬ್ಯಾಂಕಿಂಗ್‌ ಕಂಪೆನಿಗಳು (ಉದ್ಯಮಗಳ ಸ್ವಾಧೀನ ಮತ್ತು ವರ್ಗಾವಣೆ) 
ಅಧಿನಿಯಮ,೧೯೬೯,೧೯೭೦,೧೯೮೦ 


230 ಬ್ಯಾಂಕಿಂಗ್‌ ಪದಕೋಶ 


Banking Companies(Acquisitions and Transfer of 
Undertakings) Amendment Act,1994 

ಬ್ಯಾಂಕಿಂಗ್‌ ಕಂಪೆನಿಗಳು (ಉದ್ಯಮಗಳ ಸ್ವಾಧೀನ ಮತ್ತು ವರ್ಗಾವಣೆ) ತಿದ್ದುಪಡಿ 
ಅಧಿನಿಯಮ೧೯೯೪ 


Banking Companies (Legal Practitioners’ Clients’ Accounts) 
Act,1949 
ಬ್ಯಾಂಕಿಂಗ್‌ ಕಂಪೆನಿಗಳು (ನ್ಯಾಯವಾದಿಗಳ ಗ್ರಾಹಕರ ಖಾತೆ)ಅಧಿನಿಯಮ,೧೯೪೯ 


Banking Companies (Legal Practitioners’ Clients’ Accounts) 
Repeal Act,2001 

ಬ್ಯಾಂಕಿಂಗ್‌ ಕಂಪೆನಿಗಳು (ನ್ಯಾಯವಾದಿಗಳ ಗ್ರಾಹಕರ ಖಾತೆ)ನಿರಸನ ಅಧಿನಿಯಮ, 
೨೦೦೧ 


Banking Regulation Act,1949 
ಬ್ಯಾಂಕಿಂಗ್‌ ನಿಯಂತ್ರಣ ಅಧಿನಿಯಮ.೧೯೪೯ 


Banking Service Commission Act,1984 
ಬ್ಯಾಂಕಿಂಗ್‌ ಸೇವಾ ಆಯೋಗ ಅಧಿನಿಯಮ.೧೯೮೪ 


Banking Laws (Amendment) Act, 2012 
ಬ್ಯಾಂಕಿಂಗ್‌ ಕಾನೂನು (ತಿದ್ದುಪಡಿ) ಅಧಿನಿಯಮ, ೨೦೧೨ 


Banking, Public Financial Institutions and Negotiable Instruments 
Law (Amendment) Act,.1988 

ಬ್ಯಾಂಕಿಂಗ್‌, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳು ಮತ್ತು ಪರಕ್ರಾಮ್ಯ ಸಂಲೇಖಗಳ 
ಕಾನೂನು (ತಿದ್ದುಪಡಿ) ಅಧಿನಿಯಮ,೧೯೮೮ 


Births,Deaths and Marriages Registration Act,1886 
ಜನನ, ಮರಣ ಮತ್ತು ವಿವಾಹ ನೋಂದಣಿ ಅಧಿನಿಯಮ,೧೮೮೬ 


Capital Issues(Control)Act, 1947 
ಬಂಡವಾಳ ಹೂಡಿಕೆ (ನಿಯಂತ್ರಣ) ಅಧಿನಿಯಮ,೧೯೪೭ 


ಬ್ಯಾಂಕಿಂಗ್‌ ಪದಕೋಶ 231 


Carriage by Air Act,1972 
ವಿಮಾನಸಾರಿಗೆ ಅಧಿನಿಯಮ,೧೯೭೨ 


Carmiers Act,1865 
ಸಾಗಣೆ ಅಧಿನಿಯಮ,೧೮೬೫ 


Census Act,1948 
ಜನಗಣತಿ ಅಧಿನಿಯಮ,೧೯೪೮ 


Central Board of Direct Taxes( Validation of Proceedings) 
Act,1971 

ಕೇಂದ್ರೀಯ ಪ್ರತ್ಯಕ್ಷ ತೆರಿಗೆ ಮಂಡಳಿ (ನಡಾವಳಿಗಳ ವಿಧಿಮಾನ್ಯಕರಣ) ಅಧಿನಿಯಮ, 
೧೯೭೧ 


Central Board of Revenue Act,1963 
ಕೇಂದ್ರೀಯ ಕಂದಾಯ ಮಂಡಳಿ ಅಧಿನಿಯಮ,೧೯೬೩ 


Central Excise Act,1944 
ಕೇಂದ್ರೀಯ ಅಬಕಾರಿ ಅಧಿನಿಯಮ,೧೯೪೪ 


Central Industrial Security Force Act,1968 
ಕೇಂದ್ರೀಯ ಔದ್ಯಮಿಕ ಸುರಕ್ತಾಬಲ ಅಧಿನಿಯಮ,೧೯೬೮ 


Central Sales Tax Act,1956 
ಕೇಂದ್ರೀಯ ಮಾರಾಟ ತೆರಿಗೆ ಅಧಿನಿಯಮ,೧೯೫೬ 


Charitable and Religious Trust Act,1920 
ಧರ್ಮಾರ್ಥ ಮತ್ತು ಧಾರ್ಮಿಕ ನ್ಯಾಸ ಅಧಿನಿಯಮ,೧೯೨೦ 


Charitable Endowments Act,1890 
ಧರ್ಮಾರ್ಥ ದತ್ತಿ ಅಧಿನಿಯಮ,೧೮೯೦ 


Chartered Accountants Act,1949 
ಸನ್ನದು ಲೆಕ್ಕಿಗರ ಅಧಿನಿಯಮ,೧೯೪೯ 


232 ಬ್ಯಾಂಕಿಂಗ್‌ ಪದಕೋಶ 


Child Marriage Restraint Act,1929 
ಶಿಶು ವಿವಾಹ ನಿಷೇಧ ಅಧಿನಿಯಮ,೧೯೨೯ 


Children Act,1960 
ಬಾಲಕ ಅಧಿನಿಯಮ.೧೯೬೦ 


Chit Funds Act,1982 
ಚಿಟ್‌ ಫಂಡ್ಸ್‌ ಅಧಿನಿಯಮ,೧೯೮೨ 


Citizenship ೦1955 
ನಾಗರಿಕತಾ ಅಧಿನಿಯಮ,೧೯೫೫ 


Civil Defence Act,1968 
ನಾಗರಿಕ ಸುರಕ್ಷಾ ಅಧಿನಿಯಮ,೧೯೬೮ 


Code of Civil Procedure (Amendment) ಗಿ. 1956 
ಸಿವಿಲ್‌ ಪ್ರಕ್ರಿಯಾ ಸಂಹಿತೆ (ತಿದ್ದುಪಡಿ) ಅಧಿನಿಯಮ.೧೯ ೫೬ 


Code of Civil Procedure,1908 
ಸಿವಿಲ್‌ ಪಕ್ರಿಯಾ ಸಂಹಿತೆ.೧೯೦೮ 


Code of Criminal Procedure,1973 
ದಂಡ ಪ್ರಕ್ರಿಯಾ ಸಂಹಿತೆ,೧೯೭೩ 


Coinage Act,1906 
ನಾಣ್ಯಟ೦ಕನ ಅಧಿನಿಯಮ,೧೯೦೬ 


Collection of Statistics Act,1953 
ಸಾಂಖ್ಯಿಕ ಸಂಗ್ರಹ ಅಧಿನಿಯಮ,೧೯೫೩ 


Commercial Documents Evidence Act,1939 
ವಾಣಿಜ್ಯಕ ದಸ್ತಾವೇಜು ಸಾಕ್ಷ್ಯ ಅಧಿನಿಯಮ,೧೯೩೯ 


Companies ಗಿ. 1956 
ಕಂಪೆನಿಗಳ ಅಧಿನಿಯಮ,೧೯೫೬ 


ಖ್ಯಾಂಕಿಂಗ್‌ ಪದಕೋಶ 233 


Company Secretaries Act,1980 
ಕಂಪೆನಿ ಕಾರ್ಯದರ್ಶಿಗಳ ಅಧಿನಿಯಮ.೧೯೮೦ 


Compulsory Deposit Scheme (Income Tax Payers)Act,1974 
ಕಡ್ಡಾಯ ಠೇವಣಿ ಯೋಜನೆ (ಆದಾತತೆರಿಗೆ ಪಾವತಿದಾರರು) ಅಧಿನಿಯಮ, 
೧೯೭೪ 


Compulsory Deposit Scheme Act,1963 
ಕಡ್ಡಾಯ ಠೇವಣಿ ಯೋಜನೆ ಅಧಿನಿಯಮ,೧೯೬೩ 


Conservation of Foreign Exchange and Prevention of Smuggling 
Activities Act,1974 
ವಿದೇಶೀ ವಿನಿಮಯ ಸಂಗಹಣೆ ಮತ್ತು ಕಳ್ಳಸಾಗಾಣಿಕೆ ತಡೆ ಅಧಿನಿಯಮ,೧೯೭೪ 


Contempt of Courts Act,1971 
ನ್ಯಾಯಾಲಯ ಅವಮಾನ ಅಧಿನಿಯಮ,೧೯೭೧ 


Contingency Fund of India Act,1950 
ಭಾರತೀಯ ಆಕಸ್ಮಿಕತಾನಿಧಿ ಅಧಿನಿಯಮ,೧೯೫೦ 


Contract Labour{(Regulation and Abolition)Act,1970 
ಕರಾರುಶ್ರಮ (ನಿಯಂತ್ರಣ ಮತ್ತು ನಿವಾರಣೆ) ಅಧಿನಿಯಮ,೧೯೭೦ 


Co-operative Societies Act,1912 
ಸಹಕಾರ ಸಂಘಗಳ ಅಧಿನಿಯಮ,೧೯೧೨ 


Copyright Act,1957 
ಪುಸ್ತಕಸ್ವಾಮ್ಯ ಅಧಿನಿಯಮ,೧೯೫೭ 


Court-fees Act,1870 
ನ್ಯಾಯಾಲಯ ಶುಲ್ಕ ಅಧಿನಿಯಮ,೧೮೭೦ 


Customs Act,1962 
ಸೀಮಾಶುಲ್ಕ ಅಧಿನಿಯಮ,೧೯೬೨ 


234 ಬ್ಯಾಂಕಿಂಗ್‌ ಪದಕೋಶ 


Deposit Insurance and Credit Guarantee Corporation ೦1961 
ಠೇವಣಿವಿಮೆ ಮತ್ತು ಉದರಿಖಾತರಿ ನಿಗಮ ಅಧಿನಿಯಮ,೧೯೬೧ 


Deposit Insurance Corporation (Amendment and Miscellaneous 
Provisions)Act,1978 

ಠೇವಣಿ ವಿಮಾನಿಗಮ (ತಿದ್ದುಪಡಿ ಮತ್ತು ವಿವಿಧ ಉಪಬಂಧಗಳು) 
ಅಧಿನಿಯಮ,೧೯೭೮ 


Depositories Act,1996 
ನಿಕ್ಷೇಪಾಗಾರ ಅಧಿನಿಯಮ,೧೯೯೬ 


Designs Act,1911 
ಎನ್ಯಾಸ ಅಧಿನಿಯಮ,೧೯೧೧ 


Destruction of Records Act,1917 
ದಾಖಲೆಗಳ ವಿನಾಶ ಅಧಿನಿಯಮ,೧೯೧೭ 


Displaced Persons(Debts Adjustment)Act,1951 
ವಸ್ಥಾಪಿತ ವ್ಯಕ್ತಿ (ಯಣ ಹೊಂದಾಣಿಕೆ) ಅಧಿನಿಯಮ.೧೯೫೧ 


Dowry Prohibition Act,1961 
ವರದಕ್ಷಿಣೆನಿಷೇಧ ಅಧಿನಿಯಮ,೧೯೬೧ 


Emergency Risks(Goods)Insurance Act,1971 
ಆಪತ್ಕಾಲೀನ ಸಂಕಟ (ಸಾಮಗ್ರಿ) ವಿಮೆ ಅಧಿನಿಯಮ,೧೯೭೧ 


Emergency Risks(Undertakings)Insurance Act,1971 
ಆಪತ್ಕಾಲೀನ ಸಂಕಟ (ಉದ್ಯಮ) ವಿಮಾ ಅಧಿನಿಯಮ,೧೯೭೧ 


Emigration Act,1922 
ವಲಸೆ ಅಧಿನಿಯಮ,೧೯೨೨ 


Employees’ Provident Fund and Miscellaneous Provisions 
Act,1952 
ಉದ್ಯೋಗಿ ಭವಿಷ್ಯನಿಧಿ ಮತ್ತು ವಿವಿಧ ಉಪಬಂಧಗಳು ಅಧಿನಿಯಮ,೧೯೫೨ 


ಬ್ಯಾಂಕಿಂಗ್‌ ಪದಕೋಶ ` 235 


Employees’ Liability Act,1938 
ಉದ್ಯೋಗಿಗಳ ಹೊಣೆ ಅಧಿನಿಯಮ,೧೯೩೮ 


Employment of Children Act,1938 
ಮಕ್ಕಳ ಉದ್ಯೋಗ ಅಧಿನಿಯಮ,೧೯೩೮ 


Essential Commodities Act,1955 
ಆವಶ್ಯಕ ವಸ್ತುಗಳ ಅಧಿನಿಯಮ.೧೯೫೫ 


Estate Duty Act,1953 
ಸಂಪದಶುಲ್ಕ ಅಧಿನಿಯಮ.೧೯೫೩ 


Export (Quality Control and Inspection)Act, 1903 
ರಫ್ತು ( ಗುಣಮಟ್ಟ ನಿಯಂತ್ರಣ ಮತ್ತು ಪರಿವೀಕ್ಷಣೆ) ಅಧಿನಿಯಮ,೧೯೬೩ 


Export Import Bank of India Act,1981 
ಭಾರತೀಯ ರಫ್ತು ಆಮದು ಬ್ಯಾಂಕು ಅಧಿನಿಯಮ,೧೯೮೧ 


Finance Commission (Miscellaneous Provisions)Act,1951 
ಹಣಕಾಸು ಆಯೋಗ (ವಿವಿಧ ಉಪಬಂಧಗಳು) ಅಧಿನಿಯಮ,೧೯೫೧ 


Foreign Exchange Management Act,1999 
ವಿದೇಶಿ ವಿನಿಮಯ ವ್ಯವಸ್ಥಾಪನ ಅಧಿನಿಯಮ.೧೯೯೯ ' 


Foreign Exchange Regulation Act,1973 
ವಿದೇಶಿ ವಿನಿಮಯ ನಿಯಂತ್ರಣ ಅಧಿನಿಯಮ,೧೯೭೩ 


Foreign Trade (Development and Regulation)Act,1992 
ವಿದೇಶಿವ್ಯಾಪಾರ (ಅಭಿವೃದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ,೧೯೯೨ 


Forfeited Deposits Act,1850 
ಮುಟ್ಟುಗೋಲಾದ ಠೇವಣಿಗಳ ಅಧಿನಿಯಮ,೧೮೫೦ 


Forfeiture Act,1859 
ಮುಟ್ಟುಗೋಲು ಅಧಿನಿಯಮ,೧೮೫೯ 


236 ಬ್ಯಾಂಕಿಂಗ್‌ ಪದಕೋಶ | 


Forward Contracts (Regulation)Act,1952 
ವಾಯಿದಾಕರಾರು (ನಿಯಂತ್ರಣ) ಅಧಿನಿಯಮ,೧೯೫೨ 


General Insurance Business (N ationalisation )Act,1972 
ಸಾಮಾನ್ಯ ವಿಮಾವ್ಯಾಪಾರ (ರಾಷ್ಟ್ರೀಕರಣ) ಅಧಿನಿಯಮ,೧೯೭೨ 


Gift-tax Act, 1958 
ಉಡುಗೊರೆ ತೆರಿಗೆ ಹ ೧೯೫೮ 


Gold (Control) Act,1968 
ಸ್ವರ್ಣ (ನಿಯಂತ್ರಣ) ಅಧಿನಿಯಮ,೧೯೬೮ 


Government Savings Bank Act,1873 
ಸರಕಾರಿ ಉಳಿತಾಯ ಬ್ಯಾಂಕ್‌ ಅಧಿನಿಯಮ,೧೮೭೩ 


Government Seal Act,1862 

ಸರಕಾರಿ ಮುದ್ರೆ ಅಧಿನಿಯಮ,೧೮೬೨ 

Guardians and Wards Act,.1890 

ಪೋಷಕರು ಮತ್ತು ಪೋಷಿತರು ಅಧಿನಿಯಮ,೧೮೯೦ 


High Denomination Bank Notes(Demonetisation) ೦1978 
ಅಧಿಕಮೌಲ್ಯವರ್ಗ ಬ್ಯಾಂಕ್‌ ನೋಟುಗಳು (ವಿಮುದ್ರೀಕರಣ) ಅಧಿನಿಯಮ,೧೯೭೮ 


Hindu Adoptions and Maintenance Act,1956 
ಹಿಂದೂ ದತ್ತಕ ಮತ್ತು ನಿರ್ವಹಣಾ ಅಧಿನಿಯಮ,೧೯೫೬ 


Hindu Disposition of Property Act,1916 
ಹಿಂದೂ ಆಸ್ತಿ ವ್ಯಯನ ಅಧಿನಿಯಮ,೧೯೧೬ 


Hindu 18111880 Act,1955 
ಹಿ೦ದೂ ವಿವಾಹ ಅಧಿನಿಯಮ,೧೯೫೫ 


Hindu Minority and Guardianship Act,1956 
ಹಿಂದೂ ಅಪ್ರಾಪ್ತವಯಸ್ಕರು ಮತ್ತು ಸಂರಕ್ಷತಾ ಅಧಿನಿಯಮ,೧೯೫೬ 


ಬ್ಯಾಂಕಿಂಗ್‌ ಪದಕೋಶ 237 
Hindu Succession Act,1956 
ಹಿ೦ದೂ ಉತ್ತರಾಧಿಕಾರ ಅಧಿನಿಯಮ,೧೯೫೬ 


Hire-Purchase Act,1972 
ಅವಕ್ರಯ ಅಧಿನಿಯಮ,೧೯೭೨ 


Imports and Exports (Control)Act,1947 
ಆಮದು ಮತ್ತು ರಫ್ತು (ನಿಯಂತ್ರಣ) ಅಧಿನಿಯಮ,೧೯೪೭ 


Income-Tax Act,1961 
ಆದಾಯತೆರಿಗೆ ಅಧಿನಿಯಮ,೧೯೬೧ 


Indian Bills of Lading Act,1856 
ಭಾರತೀಯ ಭರಾವಣೆಪತ್ರ ಅಧಿನಿಯಮ,೧೮೫೬ 


Indian Carnage of Goods by Sea Act,1925 
ಭಾರತೀಯ ಸಮುದ್ರ ಸರಕುಸಾಗಣೆ ಅಧಿನಿಯಮ,೧೯೨೫ . 


Indian Companies(Amendment)Act,1930 
ಭಾರತೀಯ ಕಂಪೆನಿಗಳು (ತಿದ್ದುಪಡಿ) ಅಧಿನಿಯಮ.೧೯೩೦ 


Indian Contract 6೦1872 
ಭಾರತೀಯ ಕರಾರು ಅಧಿನಿಯಮ,೧೮೭೨ 


Indian Evidence Act,1872 
ಭಾರತೀಯ ಸಾಕ್ಷ ಕ ಅಧಿನಿಯಮ,೧೮೭೨ 


Indian Lunacy Act, 1912 
ಭಾರತೀಯ ಮಾನಸಿಕ ಅಸ್ವಾಸ್ಥ್ಯ ಅಧಿನಿಯಮ,೧೯೧೨ 


Indian Majonty Act, 1875 
ಭಾರತೀಯ ಪ್ರಾಪ್ತವಯಸ್ಕತಾ ಅಧಿನಿಯಮ,೧೮೭೫ 


Indian Partnership Act,1932 
ಭಾರತೀಯ ಪಾಲುದಾರಿಕಾ ಅಧಿನಿಯಮ,೧೯೩೨ 


238 ; | ಬ್ಯಾಂಕಿಂಗ್‌ ಪದಕೋಶ 
Indian Patents and Designs Act, 1911 | 
- ಭಾರತೀಯ ಸ್ವಾಮ್ಯ ಮತ್ತು ಎನ್ಯಾಸ ಅಧಿನಿಯಮ,೧೯೧೧ 


Indian Penal Code,1860 
ಭಾರತೀಯ ದಂಡಸಂಹಿತೆ.೧೮೬೦ 


Indian Securities Act,1920 
ಭಾರತೀಯ ಪ್ರತಿಭೂತಿ ಅಧಿನಿಯಮ,೧೯೨೦ 


Indian Short Titles Act,1897 
ಭಾರತೀಯ ಸಂಕ್ಷಿಪ್ತನಾಮ ಅಧಿನಿಯಮ,೧೮೯೭ 


Indian Stamp ೦೬1899 
ಭಾರತೀಯ ಮುದ್ರಾಂಕ ಅಧಿನಿಯಮ,೧೮೯೯ 


Indian Succession Act,1925 
ಭಾರತೀಯ ಉತ್ತರಾಧಿಕಾರ: ಅಧಿನಿಯಮ,೧೯೨೫ 


Indian Trusts Act,1882 | 
ಭಾರತೀಯ ನ್ಯಾಸ ಅಧಿನಿಯಮ,೧೮೮೨ 


Industral Development Bank of India Act,1964 ` 
ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಅಧಿನಿಯಮ,೧೯೬೪ 


Industrial Disputes( Banking and Insurance Companies)Act, 1949 
ಕೈಗಾರಿಕಾ: ವಿವಾದಗಳು (ಬ್ಯಾಂಕಿಂಗ್‌ ಮತ್ತು ವಿಮಾ ಕಂಪೆನಿಗಳು) 
ಅಧಿನಿಯಮ,೧೯೪೯ 


Industrial Disputes(Banking Companies) Decision (Repeal) 
Act,2001 | 

ಕೈಗಾರಿಕಾ ಎವಾದಗಳ (ಬ್ಯಾಂಕಿಂಗ್‌ ಕಂಪೆನಿಗಳು) ಹಿರ್ಧಾರ(ನಿರನನ) 

1) ಅಧಿನಿಯಮ,೨೦೦೧ 


Industrial 71970105.ಗಿ0(,1947 
ಕೈಗಾರಿಕಾ ವಿವಾದಗಳು ಅಧಿನಿಯಮ,೧೯೪೭ 


ಬ್ಯಾಂಕಿಂಗ್‌ ಪದಕೋಶ 239 


Industrial Employment(Standing Orders)Act,1946 
ಕೈಗಾರಿಕಾ ಉದ್ಯೋಗ (ಸ್ಥಾಯೀಆದೇಶ) ಅಧಿನಿಯಮ,೧೯೪೬ 


Industrial Finance Corporation Act, 1948 
ಕೈಗಾರಿಕಾ ಹಣಕಾಸು ನಿಗಮ ಅಧಿನಿಯಮ,೧೯೪೮ 


Industrial Reconstruction Bank(Transfer of Undertakings and 
Repeal) Act,1997 

ಕೈಗಾರಿಕಾ ಪನರ್‌ನಿರ್ಮಾಣ ಬ್ಯಾಂಕು (ಉಪಕ್ರಮಗಳ ವರ್ಗಾವಣೆ ಮತ್ತು HIS) 
ಅಧಿನಿಯಮ,೧೯೯೭ 


Industrial Reconstruction Bank of India Act,1984 
ಭಾರತೀಯ ಕೈಗಾರಿಕಾ ಪುನರ್‌ನಿರ್ಮಾಣ ಬ್ಯಾಂಕು ಅಧಿನಿಯಮ,೧೯೮೪ 


Industries (Development and Regulation)Act 1951 
| ಕೈಗಾರಿಕಾ (ಅಭಿವ ದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ,೧೯೫೧ 


Information Technology Act,2000 
ಮಾಹಿತಿ ತಂತ್ರಜ್ಞಾನ ಅಧಿನಿಯಮ, ೨೦೦೦ r 


Insurance Act;1938 
ವಿಮಾ ಅಧಿನಿಯಮ,೧೯೩೮ 


Interest Act,1978 
ಬಡ್ಡಿ ಅಧಿನಿಯಮ,೧೯೭೮ 


Interest Tax ಸ.೦(,1974 
ಬಡ್ಡಿ ತೆರಿಗೆ ಅಧಿನಿಯಮ,೧೯೭೪ 


| International Monetary Fund and Bank Act,1945. 
ಅಂತಾರಾಷ್ಟ್ರೀಯ ಹಣಕಾಸುನಿಧಿ ಮತ್ತು ಬ್ಯಾಂಕು ಅಧಿನಿಯಮ,೧೯೪೫ 


Labour Welfare Fund Laws(Amendment)Ac&1987 
ಕಾರ್ಮಿಕ ಕಲ್ಯಾಣನಿಧಿ ಕಾನೂನು (ತಿದ್ದುಪಡಿ) ಅಧಿನಿಯಮ,೧೯೮೭ 


240 ಬ್ಯಾಂಕಿ೦ಗ್‌ ಪದಕೋಶ 


Land Acquisition (Amendment and Validaton)Act,1967 
ಭೂ ಸ್ವಾಧೀನ (ತಿದ್ದುಪಡಿ ಮತ್ತು ವಿಧಿಮಾನ್ಯಕರಣ) ಅಧಿನಿಯಮ.೧೯೬೭ 


`` Land Acquisition Act,1894 
ಭೂ ಸ್ವಾಧೀನ ಅಧಿನಿಯಮ.೧೮೯೪ 


Provincial Insolvency Act,1920 
ಪ್ರಾಂತೀಯ ದಿವಾಳಿತನ ಅಧಿನಿಯಮ,೧೯೨೦ 


Provincial Small Cause Courts Act,1887 ' 
ಪ್ರಾಂತೀಯ ಲಘುವಾದ ನ್ಯಾಯಾಲಯ ಅಧಿನಿಯಮ,೧೮೮೭ 


Provisional Collection of Taxes Act,1931 
ತಾತ್ಕಾಲಿಕ ತೆರಿಗೆ ಸಂಗ್ರಹಣ ಅಧಿನಿಯಮ,೧೯೩೧ 


Public Debt (Améndment)Act,1972 | 
ಸಾರ್ವಜನಿಕ ಯಣ (ತಿದ್ದುಪಡಿ) ಅಧಿನಿಯಮ,೧೯೭೨ 


Public Debt Act,1944 
ಸಾರ್ವಜನಿಕ ಯಣ ಅಧಿನಿಯಮ,.೧೯೪೪ 


Public Gambling Act,1867 
ಸಾರ್ವಜನಿಕ ಜೂಜು ಅಧಿನಿಯಮ,೧೮೬೭ 


Public Provident Fund Act,1968 
ಸಾರ್ವಜನಿಕ ಭವಿಷ್ಯನಿಧಿ ಅಧಿನಿಯಮ,.೧೯೬೮ 


Public Servants (Inquines) 4೮1850 
ಸಾರ್ವಜನಿಕ ಸೇವಕರು (ವಿಚಾರಣೆ) ಅಧಿನಿಯಮ,೧೮೫೦ 


Public Suits Validation Act,1932 
ಸಾರ್ವಜನಿಕ ದಾವೆ ಎಧಿಮಾನ್ಯಕರಣ ಅಧಿನಿಯಮ,೧೯೩೨ ' 


`` Recovery of Debts Due to Banks dnd Financial Institutions 
Act1993 - 

ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳ ಸಾಲಬಾಕಿ ವಸೂಲಾತಿ ಅಧಿನಿಯಮ, 
೧೯೯೩ ’ 


ಬ್ಯಾಂಕಿಂಗ್‌ ಪದಕೋಶ 241 


Regional Rural Banks Act,1976 | 
ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಧಿನಿಯಮ,೧೯೭೬ 


Registration Act,1908 
ನೋಂದಣಿ ಅಧಿನಿಯಮ.೧೯೦೮ 


Registration of Births and Deaths Act,1969 
ಜನನ ಮತ್ತು ಮರಣ ನೋಂದಣಿ ಅಧಿನಿಯಮ,೧೯೬೯ 


Requisitioning and Acquisition of Immovable Property Act,1952 
ಸ್ಥಿರಾಸ್ತಿಗಳ ಅಧಿಗ್ರಹಣ ಮತ್ತು ಸ್ವಾಧೀನ ಅಧಿನಿಯಮ.೧೯೫೨ 


Reserve Bank (Transfer to Public Ownership)Act, 1948 
ರಿಸರ್ವ್‌ ಬ್ಯಾಂಕ್‌ (ಸಾರ್ವಜನಿಕ ಒಡೆತನ ವರ್ಗಾವಣೆ) ಅಧಿನಿಯಮ,೧೯೪೮ 


Reserve Bank of India (Amendment and Miscellaneous 
Provisions) Act,1953 

ಭಾರತೀಯ ರಿಸರ್ವ್‌ ಬ್ಯಾಂಕ್‌ (ತಿದ್ದುಪಡಿ ಮತ್ತು ಇತರ ಉಪಬಂಧಗಳು) 
ಅಧಿನಿಯಮ,೧೯೫೩ 


Reserve Bank of India Act,1934 
ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಅಧಿನಿಯಮ,೧೯೩೪ 


Right to Information Act, 2005 
ಮಾಹಿತಿ ಹಕ್ಕು ಅಧಿನಿಯಮ, ೨೦೦೫ 


Securities and Exchange Board of India Act,1992 
ಭಾರತೀಯ ಪ್ರತಿಭೂತಿ ಮತ್ತು ವಿನಿಮಯ ಮಂಡಳಿ ಅಧಿನಿಯಮ,೧೯೯೨ 


Secunties Contracts (Regulation) Act19560- 
ಪ್ರತಿಭೂತಿ ಕರಾರು (ನಿಯಂತ್ರಣ) ಅಧಿನಿಯಮ,೧೯೫೬ 


Securitisation and Reconstruction of Financial Assets & 
Enforcement of Secunity Interest Act,2002 

ಹಣಕಾಸು ಆಸಿಗಳ ಪ್ರತಿಭೂತೀಕರಣ ಮತ್ತು ಪುನರ್‌ನಿರ್ಮಾಣ ಮತ್ತು ಪ್ರತಿಭೂತಿ 
ಹಿತಾಸಕ್ತಿ ಪ್ರವರ್ತನ ಅಧಿನಿಯಮ, ೨೦೦೨ 


242 ಕ ಬ್ಯಾಂಕಿಂಗ್‌ ಪದಕೋಶ 


Sick Industnal ಗವ (Special Provisions)Act,1985 
ಅಸ್ಪಸ್ಥ ಕೈಗಾರಿಕಾ ಕಂಪೆನಿಗಳು (ವಿಶೇಷ ಉಪಬಂಧಗಳು) ಅಧಿನಿಯಮ೧೯೮೫ 


Small Coins (Offences)Act,1971 
ಸಣ್ಣನಾಣ್ಯ ಗಳು (ಅಪರಾಧ) ಅಧಿನಿಯಮ, ೧೯೭೧ 


Societies Registration Act,1860 
ಸಂಘಗಳ ನೋಂದಣಿ ಅಧಿನಿಯಮ,೧೮೬೦ 


Special Bearer Bonds (Immunities and Exemptions)Act,1981 
ವಿಶೇಷ ವಾಹಕ ಬಾಂಡುಗಳು (ವಿಮುಕ್ತಿ ಮತ್ತು ವಿನಾಯಿತಿಗಳು) ಅಧಿನಿಯಮ, 
೧೯೮೧ 


Special Courts Act,1979 
ವಿಶೇಷ ನ್ಯಾಯಾಲಯಗಳು ಅಧಿನಿಯಮ,೧೯೭೯ 


Special Marriage Act,1954 
ವಿಶೇಷ ವಿವಾಹ ಅಧಿನಿಯಮ,೧೯೫೪ 


Special Tribunals (Supplementary Provisions)Act,1946 
ವಿಶೇಷ ನ್ಯಾಯಾಧಿಕರಣಗಳು (ಪೂರಕ ಉಪಬಂಧಗಳು)ಅಧಿನಿಯಮ.೧೯೪೬ 


State Agncultural Credit Corporations Act,1968 
ರಾಜ್ಯ ಕೃಷಿ ಉದರಿ ನಿಗಮಗಳು ಅಧಿನಿಯಮ,೧೯ ೬೮ 


State Associated Banks(Miscellaneous Provisions) Act,1962 
ರಾಜ್ಯ ಸಹವರ್ತಿ ಬ್ಯಾಂಕುಗಳು (ವಿವಿಧ ಉಪಬಂಧಗಳು) ಅಧಿನಿಯಮ,೧೯೬೨ 


State Bank Laws (Amendment) Act;1973 
ಸ್ಟೇಟ್‌ ಬ್ಯಾಂಕ್‌ ಕಾನೂನುಗಳು (ತಿದ್ದುಪಡಿ) ಅಧಿನಿಯಮರ೧೯೭೩ ' 


State Bank of India (Subsidiary Banks) Act,1959 
ಭಾರತೀಯ ಸ್ಟೇಟ್‌ ಬ್ಯಾಂಕ್‌(ಸಹವರ್ತಿ ಬ್ಯಾಂಕುಗಳು) ಅಧಿನಿಯಮ,೧೯೫೯ 


ಬ್ಯಾಂಕಿಂಗ್‌ ಪದಕೋಶ | 243 
State Bank ofIndia Act,1955 
ಭಾರತೀಯ ಸ್ಟೇಟ್‌ ಬ್ಯಾಂಕ್‌ ಅಧಿನಿಯಮ,೧೯೫೫ 


State Financial Corporations Act,1951 
ರಾಜ್ಯ ಹಣಕಾಸು ನಿಗಮಗಳು ಅಧಿನಿಯಮ,೧೯೫೧ 


Suits Valuation Act, 1887 
ದಾವೆ ಮೌಲ್ಯಾಂಕನ ಅಧಿನಿಯಮ,೧೮೮೭ - 


Taxation Laws(Amendment) Act,1970 
ತೆರಿಗೆ ಕಾನೂನುಗಳು (ತಿದ್ದುಪಡಿ) ಅಧಿನಿಯಮ,೧೯೭೦ 


Trade Unions Act,1926 
ಕಾರ್ಮಿಕಸಂಘಗಳು ಅಧಿನಿಯಮ,೧೯೨೬ 


‘Transfer of Property(Amendment) Supplementary Act,1929 
ಆಸ್ತಿ ವರ್ಗಾವಣೆ (ತಿದ್ದುಪಡಿ) ಪೂರಕ' ಅಧಿನಿಯಮ,೧೯೨೯ 


Transfer of Property Act,1882 
ಆಸ್ತಿ ವರ್ಗಾವಣೆ ಅಧಿನಿಯಮ,೧೮೮೨ 


Trust Laws (Amendment) Act, 1975 
ನ್ಯಾಸ ಕಾನೂನು (ತಿದ್ದುಪಡಿ) ಅಧಿನಿಯಮ,೧೯೭೫ 


Unclaimed Deposits Act,1866 
ಅವಾಂಛಿತ ಠೇವಣಿಗಳು ಅಧಿನಿಯಮ,೧೮೬೬ 


Unit Trust of India Act,1963 
ಭಾರತೀಯ. ಯೂನಿಟ್‌ ಟ್ರಸ್ಟ್‌ ಅಧಿನಿಯಮ,೧೯೬೩ 


Unlawful Activities (Prevention)Act,1967 
ಕಾನೂನುಬಾಹಿರ ಚಟುವಟಿಕೆ (ನಿವಾರಣೆ) ಅಧಿನಿಯಮ,೧೯೬೭ 


Urban Land (Ceiling and Regulation) Act,1976 
ನಗರಭೂಮಿ (ಗರಿಷ್ಟಮಿತಿ ಮತ್ತು ನಿಯಂತ್ರಣ) ಅಧಿನಿಯಮ,೧೯೭೬ 


© 


py ಬ್ಯಾಂಕಿಂಗ್‌ ಪದಕೋಶ 


Voluntary Deposits( Immunities and Exemptions) Act,1991 
ಸ್ವೈಚ್ಛಿಕ ಠೇವಣಿಗಳು (ವಿಮುಕ್ತಿ ಮತ್ತು ವಿನಾಯಿತಿಗಳು) ಅಧಿನಿಯಮ,೧೯೯೧ 


Voluntary Disclosure of Income and Wealth'Act,1976 
ಆದಾಯ ಮತ್ತು ಸಂಪತ್ತು ಸ್ವಯಂಪ್ರಕಟಣಾ ಅಧಿನಿಯಮ,೧೯೭೬ 


Voluntary Surrender of Salaries (Exemption from 
Taxation)Act,1961 | 
ಸ್ವಯಂ ವೇತನ ಅಭ್ಯರ್ಪಣ (ತೆರಿಗೆಯಿಂದ ವಿನಾಯಿತಿ) ಅಧಿನಿಯಮ,೧೯೬೧ 


Wakf Act,1954 
ವಕ್ಸ್‌ ಅಧಿನಿಯಮ,೧೯೫೪ 


Warehousing Corporations Act,1962 
ಉಗ್ರಾಣನಿಗಮ ಅಧಿನಿಯಮ,೧೯೬೨ 


Waste Lands (Claims)Act,1863 
ಬಂಜರುಭೂಮಿ (ದಾವೆ) ಅಧಿನಿಯಮ,೧೮೬೩ 


Wealth-Tax Act,1957 
ಸಂಪತ್ತು ತೆರಿಗೆ ಅಧಿನಿಯಮ,೧೯೫೭ 


Workmen’s Compensation Act,1923 
ಕಾರ್ಮಿಕರ ಪರಿಹಾರ ಅಧಿನಿಯಮ,೧೯೨೩ 


೦೦೦ 


ಬ್ಯಾಂಕಿಂಗ್‌ ಪದಕೋಶ 245 


Annexure-4 


DESIGNATIONS AND DEPARTMENTS 


ಅನುಬಂಧ-೪ 
ಪದನಾಮ ಮತ್ತು ವಿಭಾಗನಾಮ 


Accountant ಲೆಕ್ಕಿಗ 

Accounts Officer ಲೆಕ್ಕಾಧಿಕಾರಿ 

Administrative Officer Bute 

Adviser ಸಲಹೆಗಾರ 

Armed Guard ಸಶಸ್ತ್ರ ಕಾವಲುಗಾರ 

Assistant ಸಹಾಯಕ 

Assistant Accountant ಸಹಾಯಕ ಲೆಕ್ಕಿಗ 

Assistant General Manager ಸಹಾಯಕ ಪ್ರಧಾನ ವ್ಯವಸ್ಥಾಪಕ 
Assistant Head Cashier ಸಹಾಯಕ ಮುಖ್ಯ ನಗದುಗಾರ 

Assistant Manager ಸಹಾಯಕ ವ್ಯವಸ್ಥಾಪಕ 

Auditor ಲೆಕ್ಕ ಪರಿಶೋಧಕ 

Banking Operations Department ಬ್ಯಾಂಕಿ೦ಗ್‌ ಕಾರ್ಯನಿರ್ವಹಣಾ ವಿಭಾಗ 
Branch Manager ಶಾಖಾ ವ್ಯವಸ್ಥಾಪಕ | 
Canteen Boy ಉಪಾಹಾರಗೃಹ ಮಾಣಿ 


246 ಬ್ಯಾಂಕಿಂಗ್‌ ಪದಕೋಶ 


Care-Taker ಉಸ್ತುವಾರಿದಾರ 
Cashier ನಗದುಗಾರ 
Cashier-in-charge ಪ್ರಭಾರಿ ನಗದುಗಾರ ' 
Central Accounts Department ಕೇಂದ್ರೀಯ ಲೆಕ್ಕ ವಿಭಾಗ 
Central Office ಕೇಂದ್ರೀಯ ಕಛೇರಿ 
Chairman ಅಧ್ಯಕ್ಷ 
Checking Official ಪರೀಕ್ಷಾಧಿಕಾರಿ 
Chief General Manager ಮುಖ್ಯ ಪ್ರಧಾನ ವ್ಯವಸ್ಥಾಪಕ 
Chief Manager ಮುಖ್ಯ ವ್ಯವಸ್ಥಾಪಕ 
Cleaner ಶುಚಿಗಾರ 
Clerk ಗುಮಾಸ್ತ 
Codification Cell ಕ್ರೋಢೀಕರಣ ಕೋಶ 
Commercial and Institutional Department ವಾಣಿಜ್ಯ ಮತ್ತು ಸಾಂಸ್ಥಿಕ 
ವಿಭಾಗ ' 
‘Community Services Department ಸಮುದಾಯ ಸೇವಾ ವಿಭಾಗ. 
Computer Operator ಗಣಕ ಪರಿಚಾಲಕ 
Computer Services Department ಗಣಕಸೇವಾ ವಿಭಾಗ 
Correspondence Department ಪತ್ರವ್ಯವಹಾರ ವಿಭಾಗ 
Custodian ಸುಫರ್ದುಗಾರ 
Daftary ದಪಫ್ಪರಿ 
Deputy General Manager ಉಪ ಪ್ರಧಾನ ವ್ಯವಸ್ಥಾಪಕ 
Deputy Manager ಉಪ ವ್ಯವಸ್ಥಾಪಕ 
Director ನಿರ್ದೇಶಕ 
Dispatcher ರವಾನೆದಾರ 
Driver ವಾಹನಚಾಲಕ 
Estate Department ಸಂಪದ ವಿಭಾಗ 
Faculty ಬೋಧಕ 
Field Officer ಕ್ಷೇತ್ರಾಧಿಕಾರಿ 
Finance and Accounts Department ಹಣಕಾಸು ಮತ್ತು ಲೆಕ್ಕವಿಭಾಗ 
Foreign Department ವಿದೇಶಿ ವಿಭಾಗ 


ಖ್ಯಾಂಕಿಂಗ್‌ ಪದಕೋಶ 247 

General Manager ಪ್ರಧಾನ ವ್ಯವಸ್ಥಾಪಕ 

Godown -Keeper ಗೋದಾಮುಪಾಲಕ 

Government Accounts Department ಸರಕಾರಿ ಲೆಕ್ಕವಿಭಾಗ 

Gratuity Department ಉಪದಾನ ವಿಭಾಗ 

Head Cashier ಮುಖ್ಯ ನಗದುಗಾರ 

Head Clerk ಮುಖ್ಯ ಗುಮಾಸ್ತ 

Head Peon ಮುಖ್ಯ ಸೇವಕ 

Human ಜಟಾ Development Department ಮಾನವ ಸಂಪನ್ಮೂಲ 
ಅಭಿವೃ ದ್ಧಿ ವಿಭಾಗ 

Industrial Rehabilitation Department ಕೈಗಾರಿಕಾ ಪುನಶ್ಚೇತನ ವಿಭಾಗ 

Industral Relations Department ಔದ್ಯಮಿಕ ಸಂಬಂಧ ವಿಭಾಗ 

Inspection Department ಪರಿವೀಕ್ಷಣಾ ವಿಭಾಗ 


International Department ಅಂತಾರಾಷ್ಟ್ರೀಯ ವಿಭಾಗ 


Law Department ಕಾನೂನು ವಿಭಾಗ 

Law Officer ಕಾನೂನು ಅಧಿಕಾರಿ 

Lead Bank ಮಾರ್ಗದರ್ಶಿ ಬ್ಯಾಂಕು 

Lead 1151101 Officer ಜಿಲ್ಲಾ ಮಾರ್ಗದರ್ಶಿ ಅಧಿಕಾರಿ 
Legal Adviser ಕಾನೂನು ಸಲಹೆಗಾರ 


Liaison Officer ಸಂಪರ್ಕಾಧಿಕಾರಿ 


Librarian ಗ್ರಂಥಪಾಲಕ 

Link Office ಸಂಪರ್ಕ ಕಛೇರಿ 

Management Information Services eS ವ್ಯವಸ್ಥಾಪನ ಮಾಹಿತಿ 
ಸೇವಾವಿಭಾಗ 

Manager ವ್ಯವ ಸ್ಥಾಪಕ 

Managing Director ವ್ಯವಸ್ಥಾಪಕ ನಿರ್ದೇಶಕ 

Member ಸದಸ್ಯ 


Messenger ಸಂದೇಶವಾಹಕ 
Mobility Duty ಸಂಚಾರಿಸೇವೆ ' 


Office Administration Department ಕಛೇರಿ ಆಡಳಿತ ವಿಭಾಗ 


Office Manager ಕಛೇರಿ ವ್ಯವಸ್ಥಾಪಕ 


248. ಬ್ಯಾಂಕಿಂಗ್‌ ಪದಕೋಶ 


Officer ಅಧಿಕಾರಿ 
Officer-in-charge ಪ್ರಭಾರಿ ಅಧಿಕಾರಿ 
Official Languages Department ಅಧಿಕೃತ ಭಾಷಾ ಷಾವಿಭಾಗ 
Organisational Planning Department ಸಂಸ್ಥಾತ್ಮಕ ಯೋಜನಾವಿಭಾಗ 
Part time Employee ಅರೆಕಾಲಿಕ ಉದ್ಯೋಗಿ 
Peon ಸೇವಕ 
Personal and Services Banking ವೈಯಕ್ತಿಕ ಮತ್ತು ಸೇವಾ ವಿಭಾಗ 
Personnel Department ಸಿಬ್ಬಂದಿ ವಿಭಾಗ 
Planning and Development Department ಯೋಜನೆ ಮತ್ತು ಅಭಿವೃದ್ಧಿ 
. ವಿಭಾಗ 
Premises Department ಆವರಣ ವಿಭಾಗ 
Private Secretary ಆಪ್ತ ಕಾರ್ಯದರ್ಶಿ 
Probationary Officer ಪರೀಕ್ಷಾರ್ಥಿ ಅಧಿಕಾರಿ 
Public Provident Fund Department ಸಾರ್ವಜನಿಕ ಭವಿಷ್ಯನಿಧಿ ವಿಭಾಗ 
Public Relations Department ಸಾರ್ವಜನಿಕ ಸಂಪರ್ಕ ವಿಭಾಗ 
Public Relations Officer ಸಾರ್ವಜನಿಕ ಸಂಪರ್ಕಾಧಿಕಾರಿ 
Punch Operator ಪಂಚ್‌ ಪರಿಚಾಲಕ - 
Receptionist ಸ್ವಾಗತಕಾರ, ಸ್ವಾಗತಕಾರೀಣಿ 
Record Keeper ದಾಖಲೆ ಸಂಗ್ರಾಹಕ 
Relieving Officer ವಿಮೋಚನಾಧಿಕಾರಿ 
Rural Banking Department ಗ್ರಾಮೀಣ ಬ್ಯಾಂಕಿಂಗ್‌ ವಿಭಾಗ 
Secretariat ಸಚೆವಾಲಯ 
Secunty Department ಭದ್ರತಾ ವಿಭಾಗ 
Secunty Officer ಭದ್ರತಾಧಿಕಾರಿ 
Single Window Operator ಏಕಗವಾಕ್ಷ ಪರಿಚಾಲಕ 
Special Assistant ವಿಶೇಷ ಸಹಾಯಕ 
Staff Training Centre ಸಿಬ್ಬಂದಿ ತರಬೇತಿ ಕೇಂದ್ರ 
Stationery Department ಲೇಖನ ಸಾಮಗ್ರಿ ವಿಭಾಗ 
Sub-staff ಅಧೀನ ಸಿಬ್ಬಂದಿ ' 
‘Technical Adviser ತಾಂತ್ರಿಕ ಸಲಹೆಗಾರ 


ಬ್ಯಾಂಕಿಂಗ್‌ ಪದಕೋಶ 249 


Technical Officer ತಾಂತ್ರಿಕ ಅಧಿಕಾರಿ 
Telephone Operator ದೂರವಾಣಿ ಪರಿಚಾಲಕ 
Teller ಸರಾಫ್‌, ಟೆಲ್ಲರು 

Typist ಬೆರಳಚ್ಚುಗಾರ 

Vigilance Department ಜಾಗೃತಿ ವಿಭಾಗ 
Vigilance Officer ಜಾಗೃತಿ ಅಧಿಕಾರಿ 
Watchman ಕಾವಲುಗಾರ 


WYO 


" 
Ku ಇ 
ಈ ೪ 
p 
1 ಆ 
ತ 
ಎ 
4 ಇ 
ಷಿ 
ತ 4 ಶೆ 
ಹ p 
fl ತ 8 
ಕ ( 
pS ಕಿ ಹ 
ತ 
4h 
K » 4 
ಜೆ 
1 1 
ತೆ 
| * 
ಕ 
ಸ P 
p 
ಲ 
id 
ಇ 
ತ 
6 
ಕೆ 
8 
ನ 4 
. ವ ks ತ | 
H 4 ತ. ೩ ಈ 
ಸ 4 
ಕ ಶ್‌ ತ 
೫ ತ K > 
ಜಿ ಸ 6 ಈ 
ಇ 
ತೆ ಗ 
ತ್‌್‌ $ ಕ 
ಈ ಕ ಕ 
ಒಪ ಕ್ಷೆ! 
| ಿ 4 
kK x ಇ 1. ಆ ಗ್‌ ತಿ 
ಟ್‌ 4 
ತೆ ಚ | ಗ ಕ್ಟ 1 
x N ಳ್‌ 4 
ತ ಸ rE 
- ತ! ತ | 
4 1 Pi 
4 v [ ‘ 
‘ ಕೊ ಕ 
| ಈ (0 
4 
ಇ “a J 
| ದ 
4 ಈ 
ಶಿ 
9 
ತ ತ 
ಹ 1 
ಇ ತ 
4 ಚೆ 
ತ 
ತಿ. * < 
ಗ 
» ೯ ತ 
pS ೨ ತಡ 
ತಿ - ಡಾ PY 
4 - 
ತೆ hd ಕ 
ತ್‌ 
p PY 
ಕ್ಯ ತ್ಸ ತ 
Ny ) 
ಇ! ೆ ತ 
4 ತ 
p 
| » 
೫ ಹ 
* ಕ ಕ 4 
8 
Fe { 
» | ತ್ತೆ! id 
« pS ತೆ 4 
` ಕ ತ K il | 
` ತೆ 4 
| ಇ. ೩ ಕ 
ತ ಕ ಕ 4 
4 ಸ ಶೆ 1 ಕೆ 
'& ತ ತಿ ಇ ಟೆ ke ತ 
ಕ ದ 
1 ಹ 
ಕ 4. 
4 ps 
ತ ಕ 
4 4 
p 4 " ಕ 
8 ೨ 4 
| 
ತ ಇ 
4 + 
ಕ 
ಸ 


ಡಾ 


ಕಜ್ಜನಾಲೆ ವಸಂತ ಭಾರದ್ದಾಜ, ಎಂ.ಎ; ಪಿಹೆಚ್‌.ಡಿ ಇವರು 

ಹೊಸಪೀಜಗೆಯ ವಿದ್ವಾಂಸರೆಂಬ ಮನ್ನಣೆಗೆ ಪಾತ್ರರಾಗಿದ್ದಾರೆ. ವ್ಯಾಕರಣ, 
ಛಂದಸ್ಸು, ಸಿಘಂಟುರಚನೆ ಮುಂತಾದ ಶಾಸ್ತ್ರಕೃತಿಗಳೊಂದಿಗೆ ಕಥೆ, 

ಕಾವ್ಯ, ಅನುವಾದ, ವಿಮರ್ಶೆ ಮುಂತಾದ ಸೃಜನಶೀಲ ಸಾಹಿತ್ಯಪ್ರಕಾರ 
ಗಚಲ್ರಯೂ ಗುರುತಿಸಿಕೊಂಡಿದ್ದಾರೆ. "ಯಕ್ಷಗಾನ ಛಂದಸ್ಸು” ಎಂಐ 
ಸಂಶೋಧನ ಮಹಾಪ್ರಬಂಧಕ್ಷೆ ಮೈಸೂರು ವಿಶ್ವವಿದ್ಯಾಸಿಲಯದಿಂದ 
ಡಾಕ್ಟರೇಟ್‌ ಪದವಿಯನ್ನು ಗಜಸಿರುವುದಲ್ಲದೆ, “ಯಕ್ಷಗಾನ 
ಮಹಾಕಾವ್ಯ'ವೊಂದನ್ನು ರಚಿಸಿ 
ಹೊಸದಾಖಲೆ ನಿರ್ಮಿಸಿದ್ದಾರೆ. 

ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಕನ್ನಡ 
ವಿಭಾಗದ ಮುಖ್ಯಸ್ಥರಾಗಿ, ಅದೇ ಬ್ಯಾಂಕಿನ ಬೆ೦೧ಳೂರು 
ಮತ್ತು ಮೈಸೂರು ಸಿಬ್ಬಂದಿ ತರಬೇತಿ ಕಾಲೆಂಖುಗಚಲ್ಲಿ 
ಪ್ರಾಧ್ಯಾಪಕರಾಗಿ ಸೇವೆಸಲ್ಲಸಿದ ಇವರು ಈಗಾಗಲೇ ಹೊಸ 
ಬ್ಯಾಂಕಿಂಗ್‌ ಸಿಘ೦ಟು, ಕುವೆಂಪು ಮತ್ತು ಅಧ್ಯಾತ್ಮ, ರಾಮನ ಹುಡುಕಾಟ, 
ಯಕ್ಷಗಾನ ಕವಿಪರಿತ್ರೆ, ಕನಕವಧೂಟ, ಕನಕಮುಂಡಿಗೆ, ಪುರಂದರ 
ಮುಂಡಿಗೆ, ಛಂದೋವಸಂತ, ತಾವರೆಯ ತೇರು ಮುಂತಾದ 
ಅರುವತ್ತಕ್ಷೂ ಹೆಚ್ಚು ಮೌಅಕಕೃತಿಗಆ ಮೂಲಕ ನಾಡಿನ 
ಗಮನಸೆಪಿವಿದ್ದಾರೆ. 

ಬ್ಯಾಂಕಿಂಗ್‌ ಮತ್ತು ವಾಣಿಜ್ಯಶಾಸ್ತ್ರದ ವಿದ್ಯಾರ್ಥಿಗಜಗೆ, ಬ್ಯಾಂಕ್‌ ಮತ್ತು 
ಸಂಭೂತ; ನೌಕರರಿಗೆ ಈ ಕೈಪಿಡಿ ಕನ್ನಡ ಅನುಷ್ಠಾನದಲ್ಲ 


೪) 1 ) ಕ್ಕ BY PS 
ಗಿ ಹೆ ಗಿ ಕಾಫ್‌ ಕಾ | ಗಿ Ys ome) ರ್‌ a) ಸ್ಸ್‌ ಜ್‌ 
ಆ. ಓದ re WA eo YF ಅ F 
ಓಡ್‌ ಛಲ ಆಳ ಈ ಅಲ್‌ Banki ng Padakosi 
ಪ್ರಕಾಶಕರು ಮತ್ತು ಪುಸಕ ಮಾರಾಟಗಾರರು | | ್ಯ 
| ಫೋನ್‌: 0821-2445494/95/4000054 | | 
ಕನ್ನ 4 Fmail - chethanabookhouseQOamail.com || - 
4 ಓ.., 1 Rey RR KA 4k 8೩88 ಫ್‌ 4 CG (LA ANC | RR 
ಮೂ che bo use@gmail.cec - CBH14475 
Pe MK Pe ಕ PY NE 
nop oniine - wWWWw.cnetNaNnaonline.com 


₹250 


